KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೯, ೨೦೦೬ (ಫಾಲ್ಗುಣ ೧೮, ಶಕ ವರ್ಷ ೧೯೨೨) ಸಂಚಿಕೆ ೧೦ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 


ರಿ 


ಸಂಬಂಧಿಸಿದ ಅಧಿಸೂಚನೆಗಳು 








ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು 
ನಿಯಂತ್ರಕರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, 6ನೇ ಮಹಡಿ, ಕಾವೇರಿ ಭವನ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ರಾಲೆಪ:7:ಸಿನೇಇ:2005, ಬೆಂಗಳೂರು, ದಿನಾಂಕ:10ನೇ ಅಕ್ಟೋಬರ್‌, 2005 
2005 ಮಾಹಿತಿ ಹಕ್ಕು ಕಾಯ್ದೆಯ (2005ರ ಕೇಂದ್ರ ಕಾಯ್ದೆ ಸಂಖ್ಯೆ:22) ಸೆಕ್ಟನ್‌ 5 (1), 5 (2) ಹಾಗೂ 19(1)ರಡಿಯಲ್ಲಿ ರಾಜ್ಯ ಲೆಕ್ಕಪತ್ರ 
ಇಲಾಖೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು; ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಮೇಲನನವಿ ಪ್ರಾಧಿಕಾರವನ್ನು 
ಈ ಕೆಳಕಂಡಂತೆ ನೇಮಕ ಮಾಡಲಾಗಿದೆ. 





1. | ಸಾರ್ವಜನಿಕ ಕೇಂದ್ರ ಕಚೇರಿ 
ಮಾಹಿತಿ ಅಧಿಕಾರಿ | 1. ಅಪರ ನಿಯಂತ್ರಕರು, ಕೇಂದ್ರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಕಾವೇರಿಭವನ, 6ನೇ ಮಹಡಿ, ಬೆಂಗಳೂರು. 
ಜಿಲ್ಲಾ ಮಟ್ಟದಲ್ಲಿ 


1. ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ ಕಛೇರಿಗಳ ಸಹಾಯಕ ನಿಯಂತ್ರಕರುಗಳು ಮತ್ತು ವಿಶ್ವವಿದ್ಯಾಲಯದ 
ಸರ್ಕಾರಿ ಲೆಕ್ಕಪರಿಶೋಧಕರು. 
(ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ) 























2. | ಸಹಾಯಕ ಕೇಂದ್ರ ಕಛೇರಿ 
ಸಾರ್ವಜನಿಕ ಸಹಾಯಕ ನಿಯಂತ್ರಕರು (ಆಡಳಿತ), ರಾಜ್ಯ ಲೆಕ್ಕಪತ್ರ ಇಲಾಖೆ, 6ನೇ ಮಹಡಿ, ಕಾವೇರಿ ಭವನ ಬೆಂಗಳೂರು. 
ಮಾಹಿತಿ ಅಧಿಕಾರಿ 
3. | ಮೇಲ್ಮನವಿ ನಿಯಂತ್ರಕರು, 
ಪ್ರಾಧಿಕಾರ ರಾಜ್ಯ ಲೆಕ್ಕಪತ್ರ ಇಲಾಖೆ, 6ನೇ ಮಹಡಿ, ಕಾವೇರಿ ಭವನ ಬೆಂಗಳೂರು. 
ನಿಯಂತ್ರಕರು 
ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು. 
ಅನುಬಂಧ 
ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 5(1)ರನ್ವಯ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ನೇಮಕ ಮಾಡಿರುವ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ 


“ಸಾರ್ವಜನಿಕ ಮಾಹಿತಿ ಅಧಿಕಾರಿ” 
(ಅ) ಕೇಂದ್ರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು. 
1. ಅಪರ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, 6ನೇ ಮಹಡಿ, ಕಾವೇರಿ ಭವನ, ಬೆಂಗಳೂರು. 
(ಆ) ಜಿಲ್ಲಾ ಮಟ್ಟದ ಕಚೇರಿಗಳು: 
1. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 2ನೇ ಮಹಡಿ, ಏಷ್ಯಾಟಿಕ್‌ ಬಿಲ್ಲಿಂಗ್‌, (ಜನತಾ ಬಜಾರ್‌) ಕೆ.ಜಿ. ರಸ್ತೆ, 
ಬೆಂಗಳೂರು-560009. 


(೭೬೧) 





೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 

2. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಪಾಟೀಲ ನಿವಾಸ, 2ನೇ ಮಹಡಿ, ಮ.ನಂ 8-7-4, MIG, KHB. 
ಕಾಲೋನಿ, ಉದಗೀರ್‌ರಸ್ತೆ, ಮಡಿವಾಳ ಚೌಕ, ಬೀದರ್‌-585401. 

3. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನಿವೇಶನ 25, ಶಿವಕೃಪಾ ವಿದ್ಯಾಗಿರಿ (ಇಂ) ಕಾಲೇಜು, 
ಬಾಗಲಕೋಟೆ-587102. 

4. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನವಭಾಗ ಬಸ್‌ ಸ್ಟಾಪ್‌ ಹತ್ತಿರ ಬಿಜಾಪುರ-586101. 

5. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಗುರುದೇವ್‌ ಮಂದಿರ್‌ ರೋಡ್‌, ಹಿಂದನವಾಡಿ, ಬೆಳಗಾವಿ-590011. 

6. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಡಿ.ಸಿ. ಆಫೀಸ್‌ ಕಾಂಪೌಂಡ್‌, ಬಳ್ಳಾರಿ -583101. 

7. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ವಿ.ಪಿ ಬಡಾವಣೆ, 2ನೇ ಕ್ರಾಸ್‌, ಚಿತ್ರದುರ್ಗ ವೆಲ್‌ ಪೀರ್‌ಟ್ರಸ್ಟ್‌ (ರಿ), 
(ಹಳೆಯ ಚಿನ್‌ ಮುಲಾದ್ರಿ ಹೈಸ್ಕೂಲ್‌), ಚಿತ್ರದುರ್ಗ-577501. 

8. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ರಾಘವೇಂದ್ರಸ್ವಾಮಿ ಮಠದ ಮೇಲೆ, ಬಸವನಹಳ್ಳಿ, 
ಚಿಕ್ಕಮಗಳೂರು-577104. 

9. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಕೆ.ಇ.ಬಿ. ಬಡಾವಣೆ ಮನೆ ಸಂಖ್ಯೆ. 100ಬಿ ಜೋಡಿ ರಸ್ತೆ 
ಚಾಮರಾಜನಗರ-571313. 

10. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮಿನಿ ವಿಧಾನಸೌಧ. ಡಿ.ಸಿ. ಕಾಂಪೌಂಡ್‌, ಧಾರವಾಡ-580008. 

11. . ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನಂ 9160, ಡಿ.ಸಿ.ಎಂ, ಕಾಲೋನಿ, ದಾವಣಗೆರೆ. 

12. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನಂ, 20, ಮಿನಿ ವಿಧಾನಸೌಧ, ವಿಕಾಸ ಭವನ, ಗುಲ್ಬರ್ಗಾ-585102. 

13. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮುಳಗೋಡ್‌ ನಾಕಾ, ಹುಯಿಲಗೋಳ ಆಸ್ಪತ್ರೆ ಮೇಲೆ, ಹುಬ್ಬಳ್ಳಿ 
ರೋಡ್‌, ಗದಗ-1. 

14. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಆರ್‌. ಸಿ. ಹಾಸನ -573201. 

15. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಜಿಲ್ಲಾ ಆಡಳಿತ ಭವನ, ಬ್ಲಾಕ್‌ "ಸಿ', ಎಡ ಭಾಗ, ಹಾವೇರಿ-581110. 

16. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ ನಿಲ್ದಾಣದ ಪಕ್ಕದಲ್ಲಿ ಸುಗುಣ ನರ್ಸಿಂಗ್‌ 
ಹೋಂ ಮುಂಭಾಗ, ಅಂತರ್‌ಗಂಗಾ ರಸ್ತೆ ಕೋಲಾರ -563101. 

17. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಸುಭಾಶ್‌ ಸರ್ಕಲ್‌ ನಂ 1270 ಪಾರ್ವತಿ ಭವನ, ಉತ್ತರ ಕನ್ನಡ ಜಿಲ್ಲೆ, 
ಕಾರವಾರ-581301. 

18. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮಂಡ್ಯ -571401. 

19. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನಂ. 12 ಬ್ಲಾಕ್‌ 7, ಎಸ್‌.ಬಿ.ಎಂ. ಕಾಲೋನಿ, ವಿವೇಕಾನಂದನಗರ, 
ಮೈಸೂರು -23. 

20. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಓಂಕಾರ್‌ ಹೋಟೆಲ್‌, 1ನೇ ಅಂತಸ್ತು, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, 
ಮಡಿಕೇರಿ-571001. 

21. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ದುರ್ಗಾಪ್ರಸಾದ್‌ ಕಟ್ಟಡ, ಉರ್ವಾ ಮಾರ್ಕೆಟ್‌ ಎದುರು, 
ಮಂಗಳೂರು- 575006. 

22. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಪಾಟೀಲ್‌ ರಸ್ತೆ, ರಾಯಚೂರು-584101. 

23. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಜಿಲ್ಲಾಧಿಕಾರಿಗಳ ಕಛೇರಿ ಆವರಣ, 2ನೇ ಅಂತಸ್ತು 
ಶಿವಮೊಗ್ಗ-577201. 

24. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಶೈಲಜಾ ಬಿಲ್ಲಿಂಗ್ಸ್‌, 5ನೇ ಅಡ್ಡ ರಸ್ತೆ ಅಶೋಕನಗರ, 
ತುಮಕೂರು-572102. 

25. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನಂ. 1-73(18ಎ), 1ನೇ ಮಹಡಿ, ನಾಯಕ್‌ ವಾಣಿಜ್ಯ ಸಂಕೀರ್ಣ, 
ಉಡುಪಿ-576125. 

26. ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ನಿವೇಶನ ಸಂಖ್ಯೆ : !!19-2 ಹುಡ್ಕೋ ಕಾಲೋನಿ, ಹೊಸಪೇಟೆ ರಸ್ತೆ 
ಕೊಪ್ಪಳ. 

27. ಸರ್ಕಾರಿ ಲೆಕ್ಕಪರಿಶೋಧಕರು, ಬೆಂಗಳೂರು ವಿಶ್ವವಿದ್ಯಾಲಯ, ಅರಮನೆ ರಸ್ತೆ ಬೆಂಗಳೂರು-560009. 

28. ಸರ್ಕಾರಿ ಲೆಕ್ಕಪರಿಶೋಧಕರು, ಕೃಷಿ ವಿಶ್ವವಿದ್ಯಾಲಯ, ಜಿ,ಕೆ,ವಿ,ಕೆ ಹೆಬ್ಬಾಳ, ಬೆಂಗಳೂರು-56. 

29. ಸರ್ಕಾರಿ ಲೆಕ್ಕಪರಿಶೋಧಕರು, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ನಗರ, ಧಾರವಾಡ. 

30. ಸರ್ಕಾರಿ ಲೆಕ್ಕಪರಿಶೋಧಕರು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ- 580008. 

31. ಸರ್ಕಾರಿ ಲೆಕ್ಕಪರಿಶೋಧಕರು, ಮೈಸೂರು ವಿಶ್ವವಿದ್ಯಾಲಯ, ಕ್ರಾಫರ್ಡ್‌ಹಾಲ್‌, ಮೈಸೂರು-570005. 

32. ಸರ್ಕಾರಿ ಲೆಕ್ಕಪರಿಶೋಧಕರು, ಕುವೆಂಪು ವಿಶ್ವವಿದ್ಯಾಲಯ, ಬಿ,ಆರ್‌.ಪ್ರಾಜೆಕ್ಟ್‌, ಶಂಕರ ಘಟ್ಟ ಶಿವಮೊಗ್ಗ-577451. 

33. ಸರ್ಕಾರಿ ಲೆಕ್ಕಪರಿಶೋಧಕರು, ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳ ಗಂಗೋತ್ರಿ ಕೊಣಾಜೆ-574199. 

34. ಸರ್ಕಾರಿ ಲೆಕ್ಕಪರಿಶೋಧಕರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗುಲ್ಬರ್ಗಾ. 

ನಿಯಂತ್ರಕರು 
ಪಿಆರ್‌. 220 ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೬೩ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಆಕುಕ 522 ಪಿಐಎಂ 2005, ಬೆಂಗಳೂರು, ದಿನಾಂಕ:12ನೇ ಜನವರಿ, 2006 
ಕರ್ನಾಟಕ ರಾಜ್ಯ ಪತ್ರ ವಿಶೇಷ ಪತ್ರಿಕೆ ದಿನಾಂಕ: 27.05.2004ರಲ್ಲಿ ಪ್ರಕಟಗೊಂಡ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 3 ಪಿಐಎಂ 
2004, ದಿನಾಂಕ: 26.05.2004ರಲ್ಲಿ ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆಯ ವೈದ್ಯರುಗಳ ಅಂತಿಮ ಬಡ್ತಿ ಪರಿಷ್ಕರಣೆಯ 
ಜೇಷ್ಟತಾ ಪಟ್ಟಿಯಲ್ಲಿ ಡಾ: ಆರ್‌.ಡಿ. ನಾಗರಾಜು, ವೈದ್ಯರು ದರ್ಜೆ-2 (ನಿವೃತ್ತ ಇವರ ಅರ್ಹತಾ ದಿನಾಂಕಗಳನ್ನು ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ 
(ಮುಂಬಡ್ತಿ, ವೇತನ ಮತ್ತು ಪಿಂಚಣಿ ಕ್ರಮಬದ್ಧತೆ) ಅಧಿನಿಯಮ 1973ರ ಸೆಕ್ಷನ್‌ 4ರನ್ವಯ ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. 




















ಜೇಷ್ಟತಾಪಟ್ಟಿಯಲ್ಲಿನ ವೃಂದ ಪೂರ್ವಾನ್ವಯ ಮುಂಬಡ್ತಿಗೆ ಅರ್ಹತಾ 
ಕ್ರಮ ಸಂಖ್ಯೆ ದಿನಾಂಕ 
130 ವೈದ್ಯರು ದರ್ಜೆ-2 31.05.1992 
77 ವೈದ್ಯರು ದರ್ಜೆ-1 01.03.1996 
ಉಪನಿರ್ದೇಶಕರು 31.05.2000 











ಮೇಲ್ಕಂಡ ವೈದ್ಯರು ವಯೋ ನಿವೃತ್ತಿ ಹೊಂದಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ.) ಕಾಯ್ದೆ 1973ರ ಸೆಕ್ಷನ್‌ 6 
ಮತ್ತು 7ರ ಅಡಿಯಲ್ಲಿ ನಿವೃತ್ತಿ ವೇತನ ಮತ್ತು ಉಪದಾನಗಳನ್ನು ಪರಿಷ್ಕರಿಸತಕ್ಕದ್ದು. 


ಪಿಆರ್‌. 221 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌:ಎಸ್‌.ಆರ್‌-01 2006, ದಿನಾಂಕ:25ನೇ ಜನವರಿ, 2006 
ವಿರುದ್ಧ ಪ್ರತಿವಾದಿಗಳು: 


ಅರ್ಜಿದಾರರು: 


1. ವಿಮಲ ಕೋಂ ಲೇಟ್‌ ಮಂಜು :ಉ: ಚನ್ನಕೇಶವೇಗೌಡ. 1. 


2. ಗಗನ್‌ ಬಿನ್‌ ಲೇಟ್‌ ಮಂಜು :ಉ: ಚನ್ನಕೇಶವೇಗೌಡ. 
3... ನಾಗಮ್ಮ ಕೋಂ ಲೇಟ್‌ ಪುಟ್ಟಸ್ವಾಮಿಗೌಡ. 


ವಾಸ: ಬೈರಾಪುರಗ್ರಾಮ, ಕಸಬಾ ಹೋಬಳಿ, ಆಲೂರು 


ತಾಲ್ಲೂಕು. 
೧೨ 


ಎನ್‌.ಜಿ. ನಾರಾಯಣಸ್ವಾಮಿ ಬಿನ್‌ ಎನ್‌.ಕೆ. ಗೋಪಾಲ 
ನಾಯ್ಡು. 

ಕಾಟನ್‌ಪೇಟೆ ನಂ.184, ಮುಖ್ಯರಸ್ತೆ, ಬೆಂಗಳೂರು. 

ದಿ. ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
ನಂ.65, ರಾಜ್‌ಕುಮಾರ್‌ರಸ್ತೆ, ಬೆಂಗಳೂರು. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಮಂಜು :ಉ: ಚನ್ನಕೇಶವೇಗೌಡ ರವರು 
ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 13.11.2004ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ 
ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ 
ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಪಿ.ಆರ್‌.222 


ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಉಪವಿಭಾಗ, ಹಾಸನ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಕಾಯ್ದೆಯಡಿ, ಆಯುಕ್ತರು ಗದಗ ಜಿಲ್ಲೆ: 
ಗದಗ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ:ಕಾಅಗ: ಕಾನಪ: ಎಫ್‌-143: 2005, ದಿನಾಂಕ:30ನೇ ಜನವರಿ, 2006 
ಪ್ರತಿವಾದಿಗಳು: 


ಅರ್ಜಿದಾರರು: 


1. ಶ್ರೀಮತಿ ಕಾಶವ್ವ ಕೋಂ: ಬಸವಂತಪ್ಪ ಮೆಣಸಿನಕಾಯಿ, 1 
ಸಾ: ವೆಂಕಟಾಪುರ, ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ. 


2. ಶ್ರೀಮತಿ ಗೌರವ್ವ ಕೋಂ: ಮಲ್ಲಪ್ಪ, ಮೆಣಸಿನಕಾಯಿ, 


ಸಾ:ವೆಂಕಟಾಪುರ, ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ. 


ಶ್ರೀ ಆಶಿಕ್‌ ಅಹಮದ್‌ ತಂದೆ: ಸೈಯದ್‌ ಗೌಸ್‌ ಬೆಟಗೇರಿ, ಮನೆ 
ನಂ.86:2, ಉಳ್ಳಾಗಡ್ಡಿ ಲೇನ್‌, ಬಸಪ್ಪ ಚೌಕ್‌, ಧಾರವಾಡ-580001. 
ದಿ ಡಿವಿಜನಲ್‌ ಮೇನೇಜರ್‌, ನ್ಯಾಷನಲ್‌ ಇನ್ಸುರೆನ್ಸ್‌ ಕಂ.ಲಿ., 3ನೇ 
ಮಹಡಿ, ಯೂನಿಟಿ ಬಿಲ್ಲಿಂಗ್‌, ಮಿಷನ್‌ ರಸ್ತೆ, ಬೆಂಗಳೂರು-27. 

ದಿ ಡಿವಿಜನಲ್‌ ಮೇನೇಜರ್‌, ನ್ಯಾಷನಲ್‌ ಇನ್ಗುರೆನ್ಸ್‌ ಕಂಪನಿ 
ಲಿಮಿಟೆಡ್‌, ಸುಜಾತ ಕಾಂಪ್ಲೆಕ್ಸ್‌, ಪಿ.ಬಿ. ರಸ್ತೆ, ಹುಬ್ಬಳ್ಳಿ. 


೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ಕಾಶವ್ವ ಕೋಂ: ಬಸವಂತಪ್ಪ ಮೆಣಸಿನಕಾಯಿ ಮತ್ತು ಶ್ರೀಮತಿ ಗೌರವ್ವ ಕೋಂ: ಮಲ್ಲಪ್ಪ ಮೆಣಸಿನಕಾಯಿ 
ಇವರು, ತಾವು ಮೃತ ಬಸವಂತಪ್ಪ ತಂದೆ: ಮಲ್ಲಪ್ಪ ಮೆಣಸಿನಕಾಯಿ ಇವರ ಹೆಂಡತಿ ಮತ್ತು ತಾಯಿ ಎಂದೂ ಅವರ ಮರಣದಿಂದ ನಷ್ಟ ಪರಿಹಾರ 
ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಬಸವಂತಪ್ಪ ಇವರು ಒಂದನೇ ಪ್ರತಿವಾದಿಗಳಾದ ಆಶಿಕ್‌ ಅಹಮದ್‌ ತಂದೆ: ಸೈಯದ್‌ 
ಗೌಸ್‌, ಬೆಟಗೇರಿ, ಇವರಲ್ಲಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಬ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ದ ಆಶ್ರೀತರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ 
ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.223 ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, 
ಗದಗ ಜಿಲ್ಲೆ, ಗದಗ. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಎಕ್ಸ್‌-1941, ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಜೆ.ಎಫ್‌. ಫಯಾಜ್‌ ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ: 99:71-72, ದಿನಾಂಕ: 17.03.1972. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಎಕ್ಸ್‌-1941 ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಜೆ.ಎಫ್‌. ಫಯಾಜ್‌ 
ರವರು ಸದರಿ ವಾಹನದ ತೆರಿಗೆಯನ್ನು 31.03.1972 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ 
ಅನುಪಯೋಗದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ: 99: 71-72 ರಲ್ಲಿ ದಿನಾಂಕ: 17.03.1972 ರಿಂದ 
ಅಧ್ಯರ್ಪಣ ಮಾಡಿದ್ದು, ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 
ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:29ನೇ ಡಿಸೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಎಕ್ಸ್‌-1941 ವಾಹನದ ನೊಂದಣಿ ಹಾಗೂ 
ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 

1. ವಾಹನ ಸಂಖ್ಯೆ: ಎಂವೈಎಕ್ಸ್‌- 1941 

2. ವರ್ಗ : ಲಘು ಮೋಟಾರ್‌ ವಾಹನ 

3. ಮಾಡೆಲ್‌ : 1947 

4. ಚಾಸಿಸ್‌ ಸಂಖ್ಯೆ: ಎಕ್ಸ್‌ಟಿಇಕೆ 280 
ಇಂಜಿನ್‌ ಸಂಖ್ಯೆ: ಇಎಬಿ 97878 
ತೆರಿಗೆ: 31.03.1972 
ಎಸ್‌.ಆರ್‌.ಸಂ: 99: 71-72 
ಮಾಲೀಕರು: ಶ್ರೀ ಜೆ.ಎಫ್‌. ಫಯಾಜ್‌. 


೦೦ XA A ಊ 
PA 


ಆರ್‌. ರಾಜಶೇಖರ್‌ 
ಪಿ.ಆರ್‌.224 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 
ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಸಿ-1172, ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಪಟೇಲ್‌ ಅಣ್ಣೀಗೌಡ ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ: 13:83-84, ದಿನಾಂಕ:09.06.1983. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಸಿ-1172 ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಪಟೇಲ್‌ ಅಣ್ಣೀಗೌಡ ರವರು 
ಸದರಿ ವಾಹನದ ತೆರಿಗೆಯನ್ನು 31.05.1984 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ ಅನುಪಯೋಗದ 
ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:13:83-84 ರಲ್ಲಿ ದಿನಾಂಕ:09.06.1983 ರಿಂದ ಅಧ್ಯರ್ಪಣ ಮಾಡಿದ್ದು, 
ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೬೫ 





ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 

ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 
ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:28ನೇ ನವೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಸಿ-1172 (ಟ್ರೈಲರ್‌) ವಾಹನದ ನೊಂದಣಿ 
ಹಾಗೂ ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 
ವಾಹನ ಸಂಖ್ಯೆ: ಎಂವೈಸಿ-1172 
ವರ್ಗ : ಜೀಪ್‌ ಟ್ರೈಲರ್‌ 
. ಮಾಡೆಲ್‌ : 1968 
ಚಾಸಿಸ್‌ ಸಂಖ್ಯೆ: 3 ಜೆ ಟಿ 15592 
ಇಂಜಿನ್‌ ಸಂಖ್ಯೆ: - 
ತೆರಿಗೆ: 31.05.1984 
ಎಸ್‌.ಆರ್‌ .ಸೆಂ: 13: 83-84 
ಮಾಲೀಕರು: ಶ್ರೀ ಪಟೇಲ್‌ ಅಣ್ಣೇಗೌಡ. 


೦೦ 3X ಲಾ ಊ ಜು YY VN =m 
pA py DS 


ಆರ್‌. ರಾಜಶೇಖರ್‌ 
ಪಿ.ಆರ್‌.225 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 


ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಸಿ-161 (ಮೋಕಾ) ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಸಿ.ಎಂ. ಕೆನ್ನಿ, ಇವರ ಅರ್ಜಿ ದಿನಾಂಕ:18.06.1982. 
2. ಅಧ್ಯರ್ಪಣ ಸಂಖ್ಯೆ:5:82-83, ದಿನಾಂಕ: 22.06.1982. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಸಿ-161 (ಮೋಕಾ) ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಸಿ.ಎಂ.ಕೆನ್ನಿ ರವರು 
ಸದರಿ ವಾಹನದ ತೆರಿಗೆಯನ್ನು 30.06.1982 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ ಅನುಪಯೋಗದ 
ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:05:82-83 ರಲ್ಲಿ ದಿನಾಂಕ:22.06.1982 ರಿಂದ ಅಧ್ಯರ್ಪಣ ಮಾಡಿದ್ದು, 
ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 
ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:28ನೇ ನವೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಸಿ-161 ವಾಹನದ ನೊಂದಣಿ ಹಾಗೂ 
ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 
ವಾಹನ ಸಂಖ್ಯೆ: ಎಂವೈಸಿ- 161 
ವರ್ಗ : ಮೋಟಾರ್‌ ಕಾರ್‌ 
. ಮಾಡೆಲ್‌ : 1954 
ಚಾಸಿಸ್‌ ಸಂಖ್ಯೆ: ವಿ. 23888 7 ಡಿ ಎಲ್‌ 
ಇಂಜಿನ್‌ ಸಂಖ್ಯೆ: ವಿ 237580 ಇ 
ತೆರಿಗೆ: 30.06.1982 
ಎಸ್‌.ಆರ್‌.ಸಂ: 05: 82-83 
ಮಾಲೀಕರು: ಶ್ರೀ ಸಿ.ಎಂ. ಕೆನ್ನಿ. 


೦೦ -2ಿ AU ಜು UY VN =m 
ಅರ್‌ ರಾ ವೆ py DS 


ಆರ್‌. ರಾಜಶೇಖರ್‌ 
ಪಿ.ಆರ್‌.226 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 


ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಸಿ-676 (ಮೋಸೈ) ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಎಲ್‌.ಎಸ್‌. ಲಕ್ಷ್ಮಿ ವೆಂಕಟೇಶಯ್ಯ, ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ:56:80-81, ದಿನಾಂಕ: 30.07.1980. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಸಿ-676 (ಮೋಸ್ಫೆ) ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಎಲ್‌.ಎಸ್‌. ಲಕ್ಷ್ಮಿ 
ವೆಂಕಟೇಶಯ್ಯ, ರವರು ಸದರಿ ವಾಹನದ ತೆರಿಗೆಯನ್ನು 31.07.1980 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ 
ವಾಹನದ ಅನುಪಯೋಗದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:56:80-81 ರಲ್ಲಿ ದಿನಾಂಕ:30.07.1980 
ರಿಂದ ಅಧ್ಯರ್ಪಣ ಮಾಡಿದ್ದು, ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 
ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:28ನೇ ನವೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಸಿ-676 (ಮೋಸ) ವಾಹನದ ನೊಂದಣಿ 
ಹಾಗೂ ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 

1. ವಾಹನ ಸಂಖ್ಯೆ: ಎಂವೈಸಿ-676 

2. ವರ್ಗ : ಮೋಟಾರ್‌ ಸೈಕಲ್‌ 

3. ಮಾಡೆಲ್‌ : 1951 

4. ಚಾಸಿಸ್‌ ಸಂಖ್ಯೆ: ವೈ 

5 ಇಂಜಿನ್‌ ಸಂಖ್ಯೆ: ವೈ 
6. ತೆರಿಗೆ: 31.07.1980 
ಚ 
8 


ಡಿ ಐ ಎಸ್‌ 58446 
ಡಿ ಐ ಎಸ್‌ 5970 
. ಎಸ್‌.ಆರ್‌.ಸಂ: 56: 80-81 
. ಮಾಲೀಕರು: ಶ್ರೀ ಎಲ್‌.ಎಸ್‌. ಲಕ್ಷ್ಮೀ ವೆಂಕಟೇಶಯ್ಯ. 
ಆರ್‌. ರಾಜಶೇಖರ್‌ 
ಪಿ.ಆರ್‌.227 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 
ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು ು ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂಇಎಕ್ಸ್‌-8203 ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ವಿ.ಡಿ. ಚಂದ್ರಶೇಖರ್‌, ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ:83:85-86, ದಿನಾಂಕ: 31.03.1986. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂಇಎಕ್ಸ್‌-8203 ಇದರ ನೊಂದಾಯಿತ ಮಾಲೀಕರಾದ ಶ್ರೀ ವಿ.ಡಿ.ಚಂದ್ರಶೇಖರ್‌ 
ರವರು ಸದರಿ ವಾಹನದ ತೆರಿಗೆಯನ್ನು 31.03.1986 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ 
ಅನುಪಯೋಗದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:83:85-86 ರಲ್ಲಿ ದಿನಾಂಕ:31.03.1986 ರಿಂದ 
ಅಧ್ಯರ್ಪಣ ಮಾಡಿದ್ದು, ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 
ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:7ನೇ ಡಿಸೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂಇಎಕ್ಸ್‌-8203 ವಾಹನದ ನೊಂದಣಿ ಹಾಗೂ 
ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೬೭ 





ವಾಹನದ ವಿವರಗಳು: 

ವಾಹನ ಸಂಖ್ಯೆ: ಎಂಇಎಕ್ಸ್‌-8203 

ವರ್ಗ : ಎಲ್‌ ಎಂವಿ 

. ಮಾಡೆಲ್‌ ; - 

ಚಾಸಿಸ್‌ ಸಂಖ್ಯೆ: 3 ಎಫ್‌ ಡಿ 192563 
ಇಂಜಿನ್‌ ಸಂಖ್ಯೆ: ಡಿ 178108 

ತೆರಿಗೆ: 31.03.1986 

ಎಸ್‌.ಆರ್‌.ಸಂ: 83: 85-86 
ಮಾಲೀಕರು: ಶ್ರೀ ವಿ.ಡಿ. ಚಂದ್ರಶೇಖರ್‌. 


೦೦ AN UY NN =m 
pA py DS 


ಆರ್‌. ರಾಜಶೇಖರ್‌ 
ಪಿ.ಆರ್‌.228 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 
ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಸಿ-159 ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಸಿ.ಪಿ. ಓಂಕಾರಪ್ಪ ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ:33:85-86, ದಿನಾಂಕ: 31.07.1985. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಸಿ-159 ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಸಿ.ಪಿ. ಓಂಕಾರಪ್ಪ ರವರು 
ಸದರಿ ವಾಹನದ ತೆರಿಗೆಯನ್ನು 31.07.1985 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ ಅನುಪಯೋಗದ 
ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:33:85-86 ರಲ್ಲಿ ದಿನಾಂಕ:31.07.1985 ರಿಂದ ಅಧ್ಯರ್ಪಣ ಮಾಡಿದ್ದು, 
ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 
ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:8ನೇ ಡಿಸೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಸಿ-159 (ಮೋ.ಕಾರ್‌) ವಾಹನದ ನೊಂದಣಿ 
ಹಾಗೂ ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 
ವಾಹನ ಸಂಖ್ಯೆ: ಎಂವೈಸಿ-159 
ವರ್ಗ : ಮೋಟಾರ್‌ ಕಾರ್‌ 
. ಮಾಡೆಲ್‌ : 1963 
ಚಾಸಿಸ್‌ ಸಂಖ್ಯೆ: 1019413 
ಇಂಜಿನ್‌ ಸಂಖ್ಯೆ: ಪಿ ಎ 5034 
ತೆರಿಗೆ: 31.07.1985 
ಎಸ್‌.ಆರ್‌.ಸಂ: 33: 85-86 
ಮಾಲೀಕರು: ಶ್ರೀ ಸಿ.ಪಿ. ಓಂಕಾರಪ್ಪ. 


೦೦ XN ಊ ಮು YN =m 
ಡನ ಗಜಾ 2) py ಡಡ 7 


ಆರ್‌. ರಾಜಶೇಖರ್‌ 
ಪಿ.ಆರ್‌.229 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 
ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಸಿ-1593 ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಟಿ. ವೆಂಕಟೇಶಪ್ಪ ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ:33:90-91, ದಿನಾಂಕ:15.10.1990. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಸಿ-1593 ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಟಿ. ವೆಂಕಟೇಶಪ್ಪ ರವರು 
ಸದರಿ ವಾಹನದ ತೆರಿಗೆಯನ್ನು ಜೀವಾವಧಿಯ ವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ ಅನುಪಯೋಗದ 
ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:33:90-91 ರಲ್ಲಿ ದಿನಾಂಕ:15.10.1990 ರಿಂದ ಅಧ್ಯರ್ಪಣ ಮಾಡಿದ್ದು, 
ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 


೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 

ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 
ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:9ನೇ ಡಿಸೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಸಿ-1593 ವಾಹನದ ನೊಂದಣಿ ಹಾಗೂ 
ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 
ವಾಹನ ಸಂಖ್ಯೆ: ಎಂವೈಸಿ- 1593 
ವರ್ಗ : ಮೊಪೆಡ್‌ 
. ಮಾಡೆಲ್‌ : 1970 
ಚಾಸಿಸ್‌ ಸಂಖ್ಯೆ: 1012441 
ಇಂಜಿನ್‌ ಸಂಖ್ಯೆ: 12441 
. ತೆರಿಗೆ: ಜೀವಾವಧಿ 
ಎಸ್‌.ಆರ್‌ .ಸಂ: 33: 90-91 
ಮಾಲೀಕರು: ಶ್ರೀ ಟಿ. ವೆಂಕಟೇಶಪ್ಪ. 


0 3X ಲಾ ಊ ಜು YY VN =m 
pa py DS 


ಆರ್‌. ರಾಜಶೇಖರ್‌ 
ಪಿ.ಆರ್‌.230 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 


ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಎಂ.ವೈ.ಎಕ್ಸ್‌.-1941 ಇದರ ನೊಂದಣಿ ರದ್ದು ಪಡಿಸುವ ಕುರಿತು. 
ಉಲ್ಲೇಖ : 1. ಮಾಲೀಕರು ಶ್ರೀ ಜೆ.ಎಫ್‌. ಫಯಾಜ್‌ ಇವರ ಅರ್ಜಿ ದಿನಾಂಕ: 
2. ಅಧ್ಯರ್ಪಣ ಸಂಖ್ಯೆ:99:71-72, ದಿನಾಂಕ:17.03.1972. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಎಕ್ಸ್‌-1941 ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಜೆ.ಎಫ್‌. ಫಯಾಜ್‌ 
ರವರು ಸದರಿ ವಾಹನದ ತೆರಿಗೆಯನ್ನು ದಿನಾಂಕ: 31.03.1972 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ 
ಅನುಪಯೋಗದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ:99:71-72 ರಲ್ಲಿ ದಿನಾಂಕ:17.03.1972 ರಿಂದ 
ಅಧ್ಯರ್ಪಣ ಮಾಡಿದ್ದು, ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ: ಓಸಾಇ:170: ಟಿಎಂಎ: 2003: ದಿನಾಂಕ: 06.08.2003ರ ಆದೇಶದ ಪ್ರಕಾರ ಸದರಿ 
ವಾಹನದ ನೊಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ: ಪ್ರಾಸಾಅ: ಚಿಮ: ಎಸ್‌ಆರ್‌: 05-06, ದಿನಾಂಕ:29ನೇ ಡಿಸೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಎಕ್ಸ್‌-1941 ವಾಹನದ ನೊಂದಣಿ ಹಾಗೂ 
ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 
ವಾಹನ ಸಂಖ್ಯೆ: ಎಂವೈಎಕ್ಸ್‌-1941. 
ವರ್ಗ : ಲಘು ಮೋಟಾರು ವಾಹನ. 

. ಮಾಡೆಲ್‌ : 1947. 

ಚಾಸಿಸ್‌ ಸಂಖ್ಯೆ: ಎಕ್ಸ್‌ ಟಿ ಇ ಕೆ 280. 
ಇಂಜಿನ್‌ ಸಂಖ್ಯೆ: ಇ ಎ ಬಿ 97878. 
ತೆರಿಗೆ: 31.03.1972. 

ಎಸ್‌.ಆರ್‌.ಸಂ: 99: 71-72. 
ಮಾಲೀಕರು: ಶ್ರೀ ಜೆ.ಎಫ್‌. ಫಯಾಜ್‌. 


೦೦ -2ಿ AU ಜು YY VN =m 
ಯ ಜಾ ಉ py DS 


ಆರ್‌. ರಾಜಶೇಖರ್‌ 
ಪಿ.ಆರ್‌ .231 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಹಾಗೂ 


ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೬೯ 





ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ ಚಿಕ್ಕಮಗಳೂರು ಇವರ ನಡವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ: ಕೆಎ-18:2455 (ಸ್ಟೇ:ಕ್ಯಾ) ಇದರ ನೊಂದಣಿ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1. ಮಾಲೀಕರು ಶ್ರೀ ಜಿ.ಟಿ. ರತ್ನಾಕರ ಮೂಡಿಗೆರೆ ಇವರ ಅರ್ಜಿ ದಿನಾಂಕ: 27.12.2005 
2. ಅಧ್ಯರ್ಪಣ ಸಂ: 13:05-06 ದಿ:1.7.05. 
3. ಮೋಟಾರು ವಾಹನ ನಿರೀಕ್ಷಕರ ವರದಿ ದಿ:25.12.2005. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂ: ಕೆಎ-18:2455 (ಸ್ಟೇ:ಕ್ಕಾಎ ಇದರ ನೊಂದಾಯಿತ ಮಾಲೀಕರಾದ ಶ್ರೀ ಜಿ.ಟಿ. ರತ್ನಾಕರ 
ಮೂಡಿಗೆರೆ ರವರು ಸದರಿ ವಾಹನದ ತೆರಿಗೆಯನ್ನು 30.6.05 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಸದರಿ ವಾಹನದ 
ಅನುಪಯೋಗದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂ:13:05-06ರಲ್ಲಿ ದಿ:1.07.05 ರಿಂದ ಅಧ್ಯರ್ಪಣ 
ಮಾಡಿದ್ದು, ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಕಛೇರಿಗೆ ದಿ: 27.12.2005 ರಂದು ಅರ್ಜಿ ಸಲ್ಲಿಸಿ ಈ ವಾಹನವು 1993ರ ಮಾಡೆಲ್‌ ಆಗಿದ್ದು ರಸ್ತೆಯಲ್ಲಿ ಓಡಿಸಲು ಅನರ್ಹವಿರುವುದಾಗಿ 
ಮಾಹಿತಿ ನೀಡಿ ನೊಂದಣಿ ರದ್ದುಪಡಿಸಲು ಕೋರಿರುತ್ತಾರೆ. ಪೂರಕವಾಗಿ ಈ ಕಛೇರಿಯಿಂದ ಮೋಟಾರು ವಾಹನ ನಿರೀಕ್ಷಕರವರು ಈ ವಾಹನದ 
ಸ್ಥಿತಿಗತಿ ಪರಿಶೀಲಿಸಿ ಕಛೇರಿಗೆ ದಿ:25.12.2005 ರಂದು ಸಲ್ಲಿಸಿದ ವರದಿಯಲ್ಲಿ ಈ ವಾಹನದ ನೊಂದಣಿ ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಅದರಂತೆ ನೊಂದಣಿ ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಿದೆ. 

ಆದೇಶ ಸಂ: ಪ್ರಾಸಾಅ:ಚಿಮ:ಎಫ್‌ಟಿ:ಸಾರಿಗೆ:05-06, ದಿನಾಂಕ: 3ನೇ ಜನವರಿ 2006 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂ: ಕೆಎ-18:2455 (ಮಜಲು ವಾಹನ) ವಾಹನದ 
ನೊಂದಣಿ ಹಾಗೂ ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡುಬಂದಲ್ಲಿ 
ವಾಹನದ ಮಾಲೀಕರು ಪಾವತಿಸಲು ಬದ್ದರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ವಾಹನದ ವಿವರಗಳು 
1. ವಾಹನ ಸಂ ಕ ಕೆಎ-18:2455 
2. ವರ್ಗ ನ ಸ್ಪೇ:ಕ್ಕಾ 
3. ಮಾಡೆಲ್‌ p 1993 
4. ತಯಾರಿಕೆ 
5. ಚಾಸಿಸ್‌ ಸಂ 3 344 059472016 
6. ಯಂತ್ರ ಸಂ | 697 ಡಿ 23451171 
7. ತೆರಿಗೆ ಪಾವತಿ ತ 30.6.2005 
8. ಹೆಚ್‌.ಪಿ.ಎ ; ಇಲ್ಲ 
9. ನೊಂದಣಿ ದಿ: ಕ 2.7.93 
10. ಎಸ್‌.ಆರ್‌. ಸಂ: ದ 13:05-06 (1.7.05) 
11. ಮಾಲೀಕರು ನ ಶ್ರೀ ಜಿ.ಟಿ. ರತ್ನಾಕರ್‌, ಬಿನ್‌ ತಿಮ್ಮಣ್ಣಾಚಾರ್‌, ಜೆ.ಎಂ. ರಸ್ತೆ, ಮೂಡಿಗೆರೆ. 
ಆರ್‌. ರಾಜಶೇಖರ್‌ 
ಪಿ.ಆರ್‌. 151 ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 


ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 ರವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ/ಸಮಾಪನೆ/05/2005-06, ದಿನಾಂಕ: 22ನೇ ಡಿಸೆಂಬರ್‌ 2005 
ವಿಷಯ: ಸಮಾಪನೆಯಲ್ಲಿರುವ ಶ್ರೀ ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, 4ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ, 
ವಸಂತ ಬ್ಲಾಕ್‌, ಗಂಗಾನಗರ, ಬೆಂಗಳೂರು 32 ಈ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಇದೇ ಕ್ರಮಾಂಕದ ಪತ್ರ ದಿನಾಂಕ 9.11.2005ರ ನೋಟೀಸು 
2. ಈ ಕಛೇರಿಯ ಇದೇ ಕ್ರಮಾಂಕದ ಪತ್ರ ದಿನಾಂಕ 13.12.2005ರ ಆದೇಶ. 
3. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ಹಾಗೂ ಸಮಾಪನಾಧಿಕಾರಿ ಶ್ರೀ ಮಂಜುನಾಥ 
ಬಳಕೆದಾರರ ಸಹಕಾರ ಸಂಘ ನಿ., ಬೆಂಗಳೂರು ಇವರ ಪತ್ರದ ಕ್ರಮಾಂಕ: ಸಅಅಬೆಂಉ/106/2005-06 
ದಿನಾಂಕ 17.12.2005. 
ಪ್ರಸ್ತಾವನೆ: 
ಶ್ರೀ ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, 4ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ, ವಸಂತ ಬ್ಲಾಕ್‌, ಗಂಗಾನಗರ, 
ಬೆಂಗಳೂರು-560 032 ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿ ಈ 
ಕಛೇರಿಯ ಗಮನಕ್ಕೆ ತರಲಾಗಿದ್ದು, ಈ ಹಿನ್ನಲೆಯಲ್ಲಿ ಸದರಿ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಮನಗಂಡು ಸಹಕಾರ ಸಂಘಗಳ 
ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಅವರ ದಿನಾಂಕ: 22-12-2004 ರ ಪ್ರಕಟಣೆಯ ರೀತ್ಯಾ 


೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಮೇಲ್ಕಂಡ ಸಂಘದ ಹೆಸರನ್ನು ದಿನಾಂಕ: 2-3-2005 ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ 
ಸಂಘದ ಸದಸ್ಯರಾಗಲೀ ಆಡಳಿತ ಮಂಡಳಿಯ ಸದಸ್ಯರಾಗಲೀ ಅಥವಾ ಸಾರ್ವಜನಿಕರಾಗಲೀ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ 
ಆಕ್ಷೇಪಣೆಗಳಿದ್ದಲ್ಲಿ, ಈ ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ 
ಸೂಚನೆ ನೀಡಲಾಗಿತ್ತು. ತದನಂತರ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ 
(1) ರಲ್ಲಿ ಕಾಣಿಸಿರುವ ದಿನಾಂಕ: 19-11-2005 ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959 ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ 
ಕಲಂ 72 ರನ್ವಯ ಸಮಾಪನೆಗೊಳಿಸಿ ಸಂಘದ ನೊಂದಣಿಯನ್ನು ಏಕೆ ರದ್ದುಪಡಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರಿ 
ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ಆದರೆ ಸದರಿ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ 
ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿರುವುದರಿಂದ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರ ರೀತ್ಯಾ ಹೊರಡಿಸಿರುವ ಉಲ್ಲೇಖ 
(2) ರಲ್ಲಿ ಕಾಣಿಸಿರುವ ದಿನಾಂಕ: 13.12.2005ರ ಆದೇಶದನ್ವಯ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಿದ್ದು, ಸದರಿ ಕಾಯ್ದೆಯ 
ಕಲಂ 73 ರನ್ವಯ ಸಹಕಾರಿ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ 
ಪ್ರಭಾರದಲ್ಲಿ ನೇಮಕ ಮಾಡಲಾಗಿತ್ತು. 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ಹಾಗೂ ಸಂಘದ ಸಮಾಪನಾಧಿಕಾರಿಯವರು ಉಲ್ಲೇಖ (63) ರಲ್ಲಿ 
ಕಾಣಿಸಿರುವ ಅವರ ದಿನಾಂಕ:17-12-2005 ರ ಪತ್ರದಲ್ಲಿ ದಿನಾಂಕ:17-12-2005 ರಂದು ಮೇಲ್ಕಂಡ ಸಹಕಾರ ಸಂಘದ ಸಮಾಪನಾಧಿಕಾರಿಯ 
ಪ್ರಭಾರವನ್ನು ವಹಿಸಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ. ಅವರು ಮುಂದುವರಿದು, ಸಂಘದಲ್ಲಿರುವ ಲೆಕ್ಕ ಪುಸ್ತಕಗಳನ್ನು ಪರಿಶೀಲಿಸಲಾಗಿ ಸಂಘದ 
ಲೆಕ್ಕ-ಪುಸ್ತಕಗಳು 2001-2002ನೇ ಸಾಲಿನವರೆಗೆ ಲೆಕ್ಕಪರಿಶೋಧನೆಯಾಗಿದ್ದು, ತದನಂತರ ಸಂಘದ ಲೆಕ್ಕಪುಸ್ತಕಗಳನ್ನು ಸಂಘದಲ್ಲಿ ನಿರ್ವಹಿಸಿದ್ದು, 
2002-03 ರಿಂದ 2004-05ನೇ ಸಾಲಿನವರೆಗೆ ಹಣಕಾಸು ತಃಖ್ರೆಗಳನ್ನು ತಯಾರಿಸಿದ್ದು, ಸಂಘವು ಪ್ರತಿವರ್ಷ ವಾರ್ಷಿಕ ಸರ್ವಸದಸ್ಯರ ಮಹಾಸಭೆಯನ್ನು 
ನಡೆಸಿರುವುದಾಗಿ ತಿಳಿಸಿರುತ್ತಾರೆ. ಸಂಘದ ಹಿಂದಿನ ಆಡಳಿತ ಮಂಡಳಿಯು ಆಗಿಂದಾಗ್ಗೆ ಆಡಳಿತ ಮಂಡಳಿ ಸಭೆಯನ್ನು ನಡೆಸಿದ್ದು. 
ದಿನಾಂಕ:05-12-2005 ರವರೆಗೂ ಸಭೆಯ ನಡೆವಳಿಗಳನ್ನು ದಾಖಲಿಸಿರುವುದಾಗಿ ಅವರು ತಿಳಿಸಿರುತ್ತಾರೆ. ಸಂಘವು ಡಿಸೆಂಬರ್‌ 2004ರ ಮಾಹೆಯಿಂದ 
ತನ್ನ ವ್ಯವಹಾರವನ್ನು ಪ್ರಾರಂಭಿಸಿದ್ದು, ಹಾಲಿ ಇದರ ಕಾರ್ಯ-ಚಟುವಟಿಕೆ ನಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಿರುವುದನ್ನು ರದ್ದುಗೊಳಿಸಿ ಸಂಘವನ್ನು ಕೆಲವು ಷರತ್ತಿಗೆ ಒಳಪಟ್ಟು ಪುನಃಶ್ಚೇತನಗೊಳಿಸುವಂತೆ ಹಾಗೂ ಸಂಘವನ್ನು ಕಾರ್ಯನಿರತ 
ಸಹಕಾರ ಸಂಘಗಳ ಪಟ್ಟಿಗೆ ಸೇರಿಸುವಂತೆ ಅವರು ಕೋರಿರುತ್ತಾರೆ. ಸಂಘದ ಹಾಲಿ ಇರುವ ಆಡಳಿತ ಮಂಡಳಿಯು 2004-05 ರಿಂದ 2008-09ರ 5 
ವರ್ಷಗಳ ಅವಧಿಗೆ ದಿನಾಂಕ:18-09-2004 ರಂದು ಆಯ್ಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸದರಿ ಆಡಳಿತ ಮಂಡಳಿಯನ್ನೇ ಮುಂದುವರಿಸುವಂತೆ ಅವರು 
ಕೋರಿರುತ್ತಾರೆ. 
ಸಂಘದ ಸಮಾಪನಾಧಿಕಾರಿಯವರ ಪ್ರಸ್ತಾವವನ್ನು ಪರಿಶೀಲಿಸಿದೆ. ಅವರು ಒದಗಿಸಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಮೇಲ್ಕಂಡ 
ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವುದು ಕಂಡುಬಂದಿದ್ದು, ಈ ಹಿನ್ನೆಲೆಯಲ್ಲಿ ಕೆಲವು ಷರತ್ತುಗಳಿಗೆ 
ಒಳಪಟ್ಟು ಸಂಘವನ್ನು ಸಮಾಪನೆಗೊಳಿಸಿರುವುದನ್ನು ರದ್ದುಪಡಿಸಿ, ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ವಾಸ್ತವಾಂಶಗಳ ಹಿನ್ನೆಲೆಯಲ್ಲಿ ಹಾಗೂ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72 (3) 
ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲ್ಯು/69/ಸಿಎಲ್‌ಎಂ/2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಬಿ.ಸಿ. ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. ಆದ ನಾನು ಶ್ರೀ ಮಂಜುನಾಥ ಬಳಕೆದಾರರ 
ಸಹಕಾರ ಸಂಘ ನಿಯಮಿತ, 4ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ, ವಸಂತ ಬ್ಲಾಕ್‌, ಗಂಗಾನಗರ, ಬೆಂಗಳೂರು-560 032 ಈ ಸಹಕಾರ ಸಂಘವನ್ನು 
ಕಲಂ 72(2) ರನ್ವಯ ಹೊರಡಿಸಿರುವ ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ: 13.12.2005 ರ ಆದೇಶದ ರೀತ್ಕಾ ಸಮಾಪನೆಗೊಳಿಸಿರುವುದನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಈ ಮೂಲಕ ಆದೇಶಿಸಿರುತ್ತೇನೆ ಹಾಗೂ ಸದರಿ ಸಹಕಾರ ಸಂಘವನ್ನು ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಟ್ಟು ಪುನಃಶ್ಚೇತನಗೊಳಿಸಿ ಈ ಮೂಲಕ ಅದೇಶಿಸಿರುತ್ತೇನೆ. ಸಂಘದ ಈ ಹಿಂದಿನ ಆಡಳಿತ ಮಂಡಳಿಯು 2004-05 ರಿಂದ 2008-09ನೇ 
ಸಾಲುಗಳ ಅವಧಿಗೆ ಆಯ್ಕೆಯಾಗಿರುವುದರಿಂದ, ಈ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳು ಅವರ ಅವಧಿ ಮುಗಿಯುವವರೆಗೆ 
ಮುಂದುವರಿಯತಕ್ಕದ್ದು ಎಂದೂ ಈ ಮೂಲಕ ಆದೇಶಿಸಲಾಗಿದೆ 
ಷರತ್ತುಗಳು 
1. ಸಂಘದ ದುಡಿಯುವ ಬಂಡವಾಳವನ್ನು ಷೇರು ಧನ ಸಂಗ್ರಹಿಸುವುದರ ಮೂಲಕ ಹೆಚ್ಚಿಸಿಕೊಳ್ಳುವುದು. 
2. ಸಂಘದ ಸದಸ್ಯರುಗಳ ಹಿತಕ್ಕಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮಿಕ್ರೊಂಡು ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು. 
3. ಸಂಘದ ಉಪ ನಿಯಮಗಳಲ್ಲಿರುವ ಉದ್ದೇಶಗಳಿಗನುಗುಣವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವುದು. 
4. ಕರ್ನಾಟಕ ಸಹಕಾರ ಸಂಘಗಳ ನಿಯಮ 17 ರಂತೆ ಸಂಘದ ಸಿಬ್ಬಂದಿಯ ವೃಂದಬಲ ಮತ್ತು ವೇತನ ಶ್ರೇಣಿಗಳನ್ನು ಇಲಾಖೆಯಿಂದ 
ಅನುಮೋದನೆ ಪಡೆಯುವುದು. 
5. 2002-03 ರಿಂದ 2004-05ನೇ ಸಾಲುಗಳವರೆಗೆ ಲೆಕ್ಕ-ಪುಸ್ತಕಗಳನ್ನು ಆಡಿಟ್‌ ಮಾಡುವಂತೆ ಆಡಿಟ್‌ ಇಲಾಖೆಯಲ್ಲಿ ಮನವಿ 
ಮಾಡುವುದು. 
6. ಸಂಘವು ಸಹಕಾರ ಸಂಘಗಳ ಕಾಯ್ದೆಯ ಕಲಂ 29 ಜಿ (6) ಯ ರೀತ್ಯಾ ನಿಗದಿಪಡಿಸಿರುವ ಮಾಹಿತಿಗಳನ್ನು ತಪ್ಪದೇ ಈ ಕಛೇರಿಗೆ 
ಸಲ್ಲಿಸತಕ್ಕದ್ದು. 
7. ಸಂಘವು ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಾವಳಿಗಳ ಅವಕಾಶಗಳ ರೀತ್ಯಾ ನಿಗಧಿತ ಅವಧಿಯ ಒಳಗೆ ಸಂಘದ 
ಸರ್ವಸದಸ್ಯರ ಸಭೆ ಹಾಗೂ ಆಡಳಿತ ಮಂಡಳಿ ಸಭೆ ಮತ್ತು ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:22.12.2005 ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 153 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ, 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೭೧ 





ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಕ್ಲೆ 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೊಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 ರವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1/ಸಮಾಪನೆ! 20/2005-06, ದಿನಾಂಕ: 13ನೇ ಡಿಸೆಂಬರ್‌ 2005 
ವಿಷಯ: ಸ್ಥಗಿತಗೊಂಡಿರುವ ಗಾಂಧೀಜಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.76, ಬಸವೇಶ್ವರ ನಗರ 
ಬೆಂಗಳೂರು-560 079 ಈ ಸಹಕಾರ ಸಂಘವನ್ನು 1959 ರ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72 ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸ.ಸಂ. ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ/ 
ಎಲ್‌ಕ್ಕೂಡಿ/ 06/ಎಲ್‌ಎಂಸಿ /2004-05 ದಿನಾಂಕ:22.12.2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ಪತ್ರ ದಿನಾಂಕ 19.11.2005ರ ನೋಟೀಸು. 
ಪ್ರಸ್ತಾವನೆ: 
ಗಾಂಧೀಜಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.76, ಬಸವೇಶ್ವರ ನಗರ, ಬೆಂಗಳೂರು-560 079 ಈ ಸಹಕಾರ ಸಂಘವು ತನ್ನ 
ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರಿ ಸಹಕಾರ ಸಂಘವು ನೊಂದಣಿಯಾದ 
ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು 
ಉಲ್ಲೇಖ (1) ರಲ್ಲಿ ಕಾಣಿಸಿರುವ ದಿನಾಂಕ: 22-12-2004 ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ: 2-3-2005 ರ 
“ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ ಆಡಳಿತ ಮಂಡಳಿಯ 
ಸದಸ್ಯರಾಗಲೀ ಅಥವಾ ಸಾರ್ವಜನಿಕರಾಗಲೀ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಈ ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 
ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ ಮೇಲ್ಕಂಡ ಸಹಕಾರ ಸಂಘದ 
ಅಸ್ಥಿತ್ವದ ಬಗ್ಗೆಯಾಗಲೀ ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, 
ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ಹಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
19.11.2005 ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959 ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72 ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರಿ ನೋಟೀಸು 
ತಲುಪಿದ ಏಳು (7) ದಿನಗಳೊಳಗೆ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರಿ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು 
ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರಿ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರಿ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959 ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ 
ಕಲಂ 722) ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ:ಸಿಎಂಡಬ್ಲ್ಯೂ! 
69/ಸಿಎಲ್‌ಎಂ! 2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ. ಬಿ.ಸಿ. ಸತೀಶ್‌, ಸಹಕಾರ ಸಂಘಗಳ 
ಉಪನಿಬಂಧಕರು-1 ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಗಾಂಧೀಜಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ ನಂ.76. ಬಸವೇಶ್ವರ 
ನಗರ ಬೆಂಗಳೂರು-560 079 ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ ಹಾಗೂ 
ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ 
ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ 
ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 13.12.2005 ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 154 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ 


೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:22:2005-06 ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯಃ:- ಸ್ಥಗಿತಗೊಂಡಿರುವ ಬಸವೇಶ್ವರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.163, 
ಎಂ.ಆರ್‌.ಆರ್‌.ಜಿ, ಕಾಲೋನಿ, ಬೆಂಗಳೂರು ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಕೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ಬಸವೇಶ್ವರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.163, ಎಂ.ಆರ್‌.ಆರ್‌.ಜಿ, ಕಾಲೋನಿ, ಬೆಂಗಳೂರು ಈ 
ಸಹಕಾರ ಸಂಘವ್ರ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ 
ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ 
ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ 
ಸಂಯುಕ್ಕ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ 
ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ ““ಸಂಜೆವಾಣಿ'' 
ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಕೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, 
ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಬ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು 
ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕ ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ 
ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ 


ಬ ೧ 
ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಟೇಪಣೆ 
ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ 
ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


3 


ಆದೇಶ 

1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಬಸವೇಶ್ವರ 
ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.163, ಎಂ.ಆರ್‌.ಆರ್‌.ಜಿ, ಕಾಲೋನಿ, ಬೆಂಗಳೂರು ಈ ಸಹಕಾರ ಸಂಘವನ್ನು 
ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿನಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ 
ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿ 
ಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು 
ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ 
ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೭೩ 





ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 155 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ. 146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:26:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯಃ:- ಸ್ಥಗಿತಗೊಂಡಿರುವ ಕಾಮಾಕ್ಸಿಪಾಳ್ಯ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಮಾಗಡಿ ರಸ್ತೆ, 
ಬೆಂಗಳೂರು ಈ ಸಹಕಾರ ಸಂಘವನ್ನು 1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72ರನ್ವ್ಹಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ಕಾಮಾಕ್ಸಿಪಾಳ್ಯ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಮಾಗಡಿ ರಸ್ತೆ, ಬೆಂಗಳೂರು ಈ ಸಹಕಾರ ಸಂಘವು ತನ್ನ 
ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ 
ಸಂಘವ್ರ ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. 
ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ 
ಪ್ರಕಟಿಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ 
ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ 
ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಟೇಪಣೆಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ 
ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಬೇಪಣೆಯನ್ನು ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 
ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ 
ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ 
ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಸರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 


ಎ 


ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 


ಆಕ್ಬೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 


ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 

ಆದೇಶ 

1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು 
ಕಾಮಾಕ್ಸಿಪಾಳ್ಯ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಮಾಗಡಿ ರಸ್ತೆ, ಬೆಂಗಳೂರು ಈ ಸಹಕಾರ ಸಂಘವನ್ನು ಕೂಡಲೇ 
ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 


೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. 
ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ 
ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ 
ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 156 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:28:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯಃ:- ಸ್ಥಗಿತಗೊಂಡಿರುವ ಪೀಪಲ್ಸ್‌ ಬಳಕೆದಾರರ ಸಹಕಾರ ಸಂಘ ನಿಯಮಿತ, 4ನೇ ಕ್ರಾಸ್‌, ವೆಸ್ಟ್‌ ಆಫ್‌ 
ಕಾರ್ಡ್‌ ರೋಡ್‌, ಬೆಂಗಳೂರು-86 ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ಪೀಪಲ್ಸ್‌ ಬಳಕೆದಾರರ ಸಹಕಾರ ಸಂಘ ನಿಯಮಿತ, 4ನೇ ಕ್ರಾಸ್‌, ವೆಸ್ಟ್‌ ಆಫ್‌ ಕಾರ್ಡ್‌ ರೋಡ್‌, ಬೆಂಗಳೂರು- 
86 ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ 
ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು 
ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ 
ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ 
ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು 
ಸಂಸ್ಥೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಬ್ಟೇಪಣೆಯನ್ನು 
ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ 
ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ 
ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ 
ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 
ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 
ಆಕ್ಟೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 
ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೭೫ 





ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಪೀಪಲ್ಸ್‌ 
ಬಳಕೆದಾರರ ಸಹಕಾರ ಸಂಘ ನಿಯಮಿತ, 4ನೇ ಕ್ರಾಸ್‌, ವೆಸ್ಟ್‌ ಆಫ್‌ ಕಾರ್ಡ್‌ ರೋಡ್‌, ಬೆಂಗಳೂರು-86 ಈ ಸಹಕಾರ 
ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ 
ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು 
ಸದರಿ ಸಂಘದ ಸಮಾಪನಾಧಿಕಾರಿ ಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. 
ಸಮಾಪನಾಧಿಕಾರಿ ಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ 
ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ 
ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 157 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:29:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯ:- ಸ್ಥಗಿತಗೊಂಡಿರುವ ವೆಸ್ಟ್‌ ಆಫ್‌ ಕಾರ್ಡ್‌ ರಸ್ತೆ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.87, 
2ನೇ ಸ್ಟೇಜ್‌, 4ನೇ ಬ್ಲಾಕ್‌, 3ನೇ ಕ್ರಾಸ್‌, ವೆಸ್ಟ್‌ ಆಫ್‌ ಕಾರ್ಡ್‌ ರಸ್ತೆ, ಬೆಂಗಳೂರು-86 ಈ 
ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ 
ಕ್ರಮಾಂಕ:ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ವೆಸ್ಟ್‌ ಆಫ್‌ ಕಾರ್ಡ್‌ ರಸ್ತೆ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.87, 2ನೇ ಸ್ಟೇಜ್‌, 4ನೇ ಬ್ಲಾಕ್‌, 3ನೇ 
ಕ್ರಾಸ್‌, ವೆಸ್ಟ್‌ ಆಫ್‌ ಕಾರ್ಡ್‌ ರಸ್ತೆ, ಬೆಂಗಳೂರು-86 ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆ ಗಳನ್ನು 
ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ 
ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ 
ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ 
ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ'' ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, 
ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 
15 ದಿನಗಳೊಳಗಾಗಿ ಆಕ್ಬ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ 
ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ 
ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು 
ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು 
ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು/ ಕಾರ್ಯದರ್ಶಿಯವರಿಗೆ ಈ 
ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ ನೋಟೀಸಿನಲ್ಲಿ ಸದರೀ ಸಹಕಾರ 
ಸಂಘವನ್ನು 1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, ಸಂಘದ ನೊಂದಣಿ 
ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು 
(7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಟೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ 
ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 


೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ವೆಸ್ಟ್‌ ಆಫ್‌ 
ಕಾರ್ಡ್‌ ರಸ್ತೆ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.87, 2ನೇ ಸ್ಟೇಜ್‌, 4ನೇ ಬ್ಲಾಕ್‌, 3ನೇ ಕ್ರಾಸ್‌, ವೆಸ್ಟ್‌ ಆಫ್‌ 
ಕಾರ್ಡ್‌ ರಸ್ತೆ, ಬೆಂಗಳೂರು-86 ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ 
ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು 
ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 158 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:31:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯಃ:- ಸ್ಥಗಿತಗೊಂಡಿರುವ ಶ್ರೀ ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.1046, “ನಿ 
ಕ್ರಾಸ್‌, ಪೈಪ್‌ಲೈನ್‌ ರಸೆ,ಯಶವಂತಹುರ,ಬೆಂಗಳೂರು-22 ಈ ಸಹಕಾರ ಸಂಘವನ್ನು 1959ರ 
ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ 
ಕ್ರಮಾಂಕ:ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/20 04-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ಶ್ರೀ ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.1046, “ಸಿ ಕ್ರಾಸ್‌, ಪೈಪ್‌ಲೈನ್‌ ರಸ್ತೆ, 
ಯಶವಂತಪುರ, ಬೆಂಗಳೂರು-22 ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವ್ರ ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ 
ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ಧರಿಂದ ಈ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ 
ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, 
ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಟೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 
15 ದಿನಗಳೊಳಗಾಗಿ ಆಕ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ 
ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ 
ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೭೭ 





ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 
ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 
ಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 
ಎಂದು ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


@ 
ಬ 
3 


ಆದೇಶ 
1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಶ್ರೀ 
ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.1046, "ಸಿ? ಕ್ರಾಸ್‌, ಪೈಪ್‌ಲೈನ್‌ ರಸ್ತೆ,ಯಶವಂತಮರ, 
ಬೆಂಗಳೂರು-22 ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ 
ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿ ಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು 
ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 159 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:37:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯ:- ಸ್ಥಗಿತಗೊಂಡಿರುವ ಕರ್ನಾಟಿಕ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.3, 14ನೇ ಅಡ್ಡರಸ್ತೆ, 
ಬಿ.ಎನ್‌.ನಗರ, ಸರಸ್ವತಿಪುರ, ನಂದಿನಿ ಲೇಔಟ್‌, ಬೆಂಗಳೂರು-86 ಈ ಸಹಕಾರ ಸಂಘವನ್ನು 1959ರ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/20 04-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ಕರ್ನಾಟಿಕ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.3, 14ನೇ ಅಡ್ಡರಸ್ತೆ, ಬಿ.ಎನ್‌.ನಗರ, ಸರಸ್ವತಿಪುರ, 
ನಂದಿನಿ ಲೇಔಟ್‌, ಬೆಂಗಳೂರು-86 ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆ ಗಳನ್ನು ನಿರ್ವಹಿಸದೇ ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ 
ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ಧರಿಂದ ಈ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ 
ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ'' ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, 
ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 
15 ದಿನಗಳೊಳಗಾಗಿ ಆಕ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ 


೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ 
ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 
ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 

ಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 

ಎಂದು ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


@ 
ಬ 
3 


ಆದೇಶ 
1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಕರ್ನಾಟಕ 
ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.3, 14ನೇ ಅಡ್ಡರಸ್ತೆ, ಬಿ.ಎನ್‌.ನಗರ, ಸರಸ್ವತಿಪುರ, ನಂದಿನಿ ಲೇಔಟ್‌, 
ಬೆಂಗಳೂರು-86 ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿ ಯನ್ನಾಗಿ ಹೆಚ್ಚುವರಿ 
ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿ ಯವರು ಮೇಲ್ಕಂಡ ಸಹಕಾರ ಸಂಘದ 
ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ 
ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 160 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:41:2005-06, ದಿನಾಂಕ:13ನೇ ಡಿಸೆಂಬರ್‌ 2005. 
ವಿಷಯ:- ಸ್ಥಗಿತಗೊಂಡಿರುವ ತಿರುಮಲ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಚೋಳನಾಯಕನಹಳ್ಳಿ, 
ಹೆಬ್ಬಾಳ, ಬೆಂಗಳೂರು-560 024 ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆಯ ಕಲಂ 72ರನೃಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಕೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ತಿರುಮಲ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಚೋಳನಾಯಕನಹಳ್ಳಿ, ಹೆಬ್ಬಾಳ, ಬೆಂಗಳೂರು-560 024 ಈ 
ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ 
ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ 
ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೭೯ 





ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ 
ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ ““ಸಂಜೆವಾಣಿ'' 
ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಕೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, 
ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಬ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು 
ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕ ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಂಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 
ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 

ಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 

ಎಂದು ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


@ 
ಬ 
3 


ಆದೇಶ 
1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ತಿರುಮಲ 
ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಚೋಳನಾಯಕನಹಳ್ಳಿ, ಹೆಬ್ಬಾಳ, ಬೆಂಗಳೂರು-560 024 ಈ ಸಹಕಾರ 
ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ 
ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು 
ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. 
ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ 
ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ 
ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 161 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:42:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯ:- ಸ್ಥಗಿತಗೊಂಡಿರುವ ಭಾಗ್ಯಜ್ಯೋತಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.46, ಸಣ್ಣಕ್ಕೆ ಪಾಳ್ಯ, 
2ನೇ ಸ್ಟೇಜ್‌, ಬೆಂಗಳೂರು ಈ ಸಹಕಾರ ಸಂಘವನ್ನು 1959ರ ಕರ್ನಾಟಿಕ ಸಹಕಾರ ಸಂಘಗಳ 
ಕಾಯ್ದೆಯ ಕಲಂ 72ರನ್ವಂದು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಕೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 


೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಪ್ರಸ್ತಾವನೆ:- 

ಭಾಗ್ಯಜ್ಯೋತಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.46, ಸಣ್ಣಕ್ಕೆ ಪಾಳ್ಯ, 2ನೇ ಸ್ಟೇಜ್‌, ಬೆಂಗಳೂರು ಈ 
ಸಹಕಾರ ಸಂಘವ್ರ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ 
ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ 
ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ 
ಸಂಯುಕ್ಕ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ 
ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ” 
ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆ ಗಳಾಗಲೀ AEN ಆಕ್ಟೇಪ ಣೆಗಳಿದ್ದಲ್ಲಿ, 
ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಟೇಪ ಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿ ಸುವಂತೆ 
ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು 
ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕ ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನೃಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ 
ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ 
ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಟೇಪಣೆ 
ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ 
ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃ ತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ" ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಹಕಾರ ಸಂಘವನ್ನು 1959ರ ಕರ್ನಾಟಕ “ಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರೆನ್ಶಯ ಸಮಾಪನೆಡೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 

ಆದೇಶ 

1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 

ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಭಾಗ್ಯಜ್ಯೋತಿ 

Aid ಸಹಕಾರ ಸಂಘ ನಿಯಮಿತ, ನಂ.46, ಸಣ್ಣಕ್ಕೆ ಪಾಳ್ಯ, 2ನೇ ಸ್ಟೇಜ್‌, ಬೆಂಗಳೂರು ಈ ಸಹಕಾರ ಸಂಘವನ್ನು 
ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿನಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ 
ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. 
ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ 
ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ 
ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 

ಬಿ.ಸಿ. ಸತೀಶ್‌ 
ಪಿ.ಆರ್‌. 162 ಸಹಕಾರ ಸಂಘಗಳ ಉಪನಿಬಂಧಕರು-!, 
ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 


ನಂ.146, 3ನೇ ಮುಖ್ಯ ರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:48:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯ;- ಸ್ಥಗಿತಗೊಂಡಿರುವ ಶ್ರೀ ವೆಂಕಟೇಶ್ವರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.51, 
ಚಾಮರಾಜನಗರ, ಜಾಲಹಳ್ಳಿ ಮೈನ್‌ರಸ್ತೆ, ಜಾಲಹಳ್ಳಿ, ಬೆಂಗಳೂರು-13 ಈ ಸಹಕಾರ ಸಂಘವನ್ನು 
1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/20 04-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೮೧ 





ಪ್ರಸ್ತಾವನೆ:- 

ಶ್ರೀ ವೆಂಕಟೇಶ್ವರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.51, ಚಾಮರಾಜನಗರ, 
ಜಾಲಹಳ್ಳಿ ಮೈನ್‌ರಸ್ತೆ, ಜಾಲಹಳ್ಳಿ, ಬೆಂಗಳೂರು-560 013 ಈ ಸಹಕಾರ ಸಂಘವ್ರ ತನ್ನ ಕಾರ್ಯಚಟುವಟಿಕೆಗಳನ್ನು 
ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ 
ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ 
ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ 
ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ'' ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, 
ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 
15 ದಿನಗಳೊಳಗಾಗಿ ಆಕ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ 
ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ 
ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ 
ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ 


ಬ 
ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಟೇಪಣೆ 
ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ 
ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


3 


ಆದೇಶ 

1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಂಶ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಶ್ರೀ 
ವೆಂಕಟೇಶ್ವರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಂ.51, ಚಾಮರಾಜನಗರ, ಜಾಲಹಳ್ಳಿ ಮೈನ್‌ರಸ್ತೆ, ಜಾಲಹಳ್ಳಿ, 
ಬೆಂಗಳೂರು-560 013 ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ 
ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು 
ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 

ಬಿ.ಸಿ. ಸತೀಶ್‌ 
ಪಿ.ಆರ್‌. 163 ಸಹಕಾರ ಸಂಘಗಳ ಉಪನಿಬಂಧಕರು-!, 
ಬೆಂಗಳೂರು ನಗರ ಜಿಲ್ಲೆ. 


೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಸಹಕಾರ ಸಂಘಗಳ ಉಪ ನಿಬಂಧಕರು-1,ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:51:2005-06, ದಿನಾಂಕ:13ನೇ ಡಿಸೆಂಬರ್‌ 2005 
ವಿಷಯಃ:- ಸ್ಥಗಿತಗೊಂಡಿರುವ ಶ್ರೀ ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ವಸಂತಪ್ಪ ಬ್ಲಾಕ್‌, 
4ನೇ ಕ್ರಾಸ್‌, ಗಂಗೇನಹಳ್ಳಿ, ಬೆಂಗಳೂರು-560 079 ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವೃಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1. ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ 
ಕ್ರಮಾಂಕ:ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2. ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:19-11-2005ರ ನೋಟೀಸು. 
ಪ್ರಸ್ತಾವನೆ:- 
ಶ್ರೀ ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ವಸಂತಪ್ಪ ಬ್ಲಾಕ್‌, 4ನೇ ಕ್ರಾಸ್‌, ಗಂಗೇನಹಳ್ಳಿ, 
ಬೆಂಗಳೂರು-560 079 ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ 
ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು 
ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ 
ಹೆಸರನ್ನು ದಿನಾಂಕ:2-3-2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ 
ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು 
ಸಂಸ್ಥೆಗಳಾಗಲೀ ಏನಾದರೂ ಆಕ್ಟೇಪಣೆಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಸೇಪಣೆಯನ್ನು 
ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ 
ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ 
ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ 
ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:19-11-2005ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 


ಎ 


ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 
ಕ್ಟೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 
೦ದು ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ಯಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


೪ @ 


ಆದೇಶ 

1959ರ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಶ್ರೀ 
ಮಂಜುನಾಥ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ವಸಂತಪ್ಪ ಬ್ಲಾಕ್‌, 4ನೇ ಕ್ರಾಸ್‌, ಗಂಗೇನಹಳ್ಳಿ, ಬೆಂಗಳೂರು-560 
079 ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ 
ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, 
ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೮೩ 





ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ 
ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:13-12-2005 
ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 164 ಸಹಕಾರ ಸಂಘಗಳ ಉಪನಿಬಂಧಕರು-!, 
ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪನಿಬಂಧಕರವರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 


ನಂ:ಡಿಆರ್‌ಕೆ:ಎಲ್‌ಕ್ಕೂಡಿ:ಸಿಆರ್‌ 46.2005-06, ದಿನಾಂಕ: 7ನೇ ಜನವರಿ 2006 
ವಿಷಯ: ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ, 
ತಿಪ್ಪಗಾನಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72 ರನ್ವಯ 
ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, (ಸಣ್ಣ ನೀರಾವರಿ) ಪತ್ರದ ಸಂಖ್ಯೆ: ಸನೀಣ:197 
ಮಸಾವಿ:2000 ದಿನಾಂಕ: 4.6.2005. 
2. ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರ ಪತ್ರದ ಸಂಖ್ಯೆ:ಆರ್‌ ಸಿ ಎಲ್‌ ಎಲ್‌ 
ಕ್ಯೂಡಿ: 55:2004-05 ದಿನಾಂಕ: 6.7.2005. 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪ್ರಸ್ತಾವನೆ ಪತ್ರ ಸಂಖ್ಯೆ: 
ಎಆರ್‌ 48:ಎಲ್‌ಕ್ಕೂಡಿ: ಸಿಆರ್‌:2005-06 ದಿನಾಂಕ: 6-01-2006. 
ಪ್ರಸ್ತಾವನೆ: 
ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ತಿಪ್ಪಗಾನಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಇದು ನೋಂದಣಿ ಆದ ದಿವಸದಿಂದ 
ಸಂಘದ ಬೈಲಾ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂಗಳ ರೀತ್ಯಾ ತನ್ನ ಕಾರ್ಯವನ್ನು ನಿರ್ವಹಿಸದಂತೆ ಸಂಪೂರ್ಣವಾಗಿ 
ಸ್ಥಗಿತಗೊಂಡಿರುತ್ತದೆ ಮತ್ತು ಸಂಘವು ನೋಂದಣಿ ಆದ ದಿವಸದಿಂದ ಆಡಳಿತ ರಚನೆ ಸಹಾ ಆಗಿರುವುದಿಲ್ಲ ಹಾಗೂ ಈ ಸಂಘವನ್ನು ನಡೆಸಿಕೊಂಡು 
ಹೋಗಲು ಸಂಘದ ಸದಸ್ಯರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ರ ಕಲಂ 72 (2) (ಬಿ) ರೀತ್ಕಾ ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ತಿಳಿಸಿ, ಈ 
ಕಛೇರಿಗೆ ಉಲ್ಲೇಖ (3) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಉಲ್ಲೇಖ (1) ಮತ್ತು (2) ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, (ಸಣ್ಣ ನೀರಾವರಿ) ಮತ್ತು ಸಹಕಾರ ಸಂಘಗಳ ಅಪರ 
ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರೂ ಸಹಾ ಸದರಿ ಸಂಘಗಳು ಕಾರ್ಯನಿರ್ವಹಿಸದಿದ್ದಲ್ಲಿ ಯಣ ಸಮಾಪನೆಗೆ ಒಳಪಡಿಸಿ ಸಂಘದ 
ನೋಂದಣಿ ರದ್ದುಪಡಿಸಲು ನಿರ್ದೇಶನವನ್ನು ನೀಡಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರು ಉಲ್ಲೇಖ (3) ರಲ್ಲಿ ಈ ಕಛೇರಿಗೆ ಸಲ್ಲಿಸಿದ 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸದರಿ ಸಂಘವು ಸಂಘದ ಬೈಲಾ ರೀತ್ಯಾ ಮತ್ತು ಸಹಕಾರ ಸಂಘಗಳ ಕಾಯ್ದೆ ಕಲಂ ರೀತ್ಯಾ ಸ್ಥಗಿತಗೊಂಡಿದ್ದು ಈ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ರವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಗಣಿಸಿ ಹಾಗೂ ಉಲ್ಲೇಖ (1) ಮತ್ತು (2) ರ ಸರ್ಕಾರದ 
ನಿರ್ದೇಶನದಂತೆ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72() (ಬಿ) ರೀತ್ಯಾ ಯಣ ಸಮಾಪನೆಗೆ ಒಳಪಡಿಸಿ 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಆದೇಶ 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72(2) (ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001-02 ದಿನಾಂಕ: 21-11-2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಡಿ.ಸಿ. 
ನಾಗರಾಜಯ್ಯ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ. ತಿಪ್ಪಗಾನಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗೌರಿಬಿದನೂರು 
ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳಿಗೆ ಈ ಕೂಡಲೇ ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 7.01.2006 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 165 ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ನಂ:ಡಿಆರ್‌ಪಿಎಲ್‌ಕ್ಕೂಡಿ:ಸಿಆರ್‌:50:2005-06, ದಿನಾಂಕ: 7ನೇ ಜನವರಿ 2006 
ವಿಷಯ: ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ, 
ಕುರುಬೂರು, ಚಿಂತಾಮಣಿ ತಾಲ್ಲೂಕು ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72 ರನ್ವಯ 
ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, (ಸಣ್ಣ ನೀರಾವರಿ) ಪತ್ರದ ಸಂಖ್ಯೆ: ಸನೀಣ:197 
ಮಸಾವಿ:2000 ದಿನಾಂಕ: 4.6.2005. 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





2. ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರ ಪತ್ರದ ಸಂಖ್ಯೆ:ಆರ್‌ಸಿಎಲ್‌: 
ಎಲ್‌ಕ್ಕೂಡಿ:55:2004-05 ದಿನಾಂಕ: 6.7.2005. 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪ್ರಸ್ತಾವನೆ ಪತ್ರ ಸಂಖ್ಯೆ: 
ಎಆರ್‌:48:ಎಲ್‌ಕ್ಕೂಡಿ:ಸಿಆರ್‌ :38:2005-06 ದಿನಾಂಕ: 6-01-2006 
ಪ್ರಸ್ತಾವನೆ: 
ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಕುರುಬೂರು, ಚಿಂತಾಮಣಿ ತಾಲ್ಲೂಕು ಇದು ನೋಂದಣಿ ಆದ ದಿವಸದಿಂದ 
ಸಂಘದ ಬೈಲಾ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂಗಳ ರೀತ್ಯಾ ತನ್ನ ಕಾರ್ಯವನ್ನು ನಿರ್ವಹಿಸದಂತೆ ಸಂಪೂರ್ಣವಾಗಿ 
ಸ್ಥಗಿತಗೊಂಡಿರುತ್ತದೆ ಮತ್ತು ಸಂಘವು ನೋಂದಣಿ ಆದ ದಿವಸದಿಂದ ಆಡಳಿತ ರಚನೆ ಸಹಾ ಆಗಿರುವುದಿಲ್ಲ ಹಾಗೂ ಈ ಸಂಘವನ್ನು ನಡೆಸಿಕೊಂಡು 
ಹೋಗಲು ಸಂಘದ ಸದಸ್ಯರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ರ ಕಲಂ 72 (2) (ಬಿ) ರೀತ್ಕಾ ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ತಿಳಿಸಿ, ಈ 
ಕಛೇರಿಗೆ ಉಲ್ಲೇಖ (3) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಉಲ್ಲೇಖ (1) ಮತ್ತು (2ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, (ಸಣ್ಣ ನೀರಾವರಿ) ಮತ್ತು ಸಹಕಾರ ಸಂಘಗಳ ಅಪರ 
ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರೂ ಸಹಾ ಸದರಿ ಸಂಘಗಳು ಕಾರ್ಯನಿರ್ವಹಿಸದಿದ್ದಲ್ಲಿ ಯಣ ಸಮಾಪನೆಗೆ ಒಳಪಡಿಸಿ ಸಂಘದ 
ನೋಂದಣಿ ರದ್ದು ಪಡಿಸಲು ನಿರ್ದೇಶನವನ್ನು ನೀಡಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರು ಉಲ್ಲೇಖ 63) ರಲ್ಲಿ ಈ ಕಛೇರಿಗೆ ಸಲ್ಲಿಸಿದ 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸದರಿ ಸಂಘವು ಸಂಘದ ಬೈಲಾ ರೀತ್ಕಾ ಮತ್ತು ಸಹಕಾರ ಸಂಘಗಳ ಕಾಯ್ದೆ ಕಲಂ ರೀತ್ಯಾ ಸ್ಥಗಿತಗೊಂಡಿದ್ದು ಈ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರರವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಗಣಿಸಿ ಹಾಗೂ ಉಲ್ಲೇಖ (1) ಮತ್ತು (2) ರ ಸರ್ಕಾರದ 
ನಿರ್ದೇಶನದಂತೆ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 720) (ಬಿ) ರೀತ್ಯಾ ಬಣ ಸಮಾಪನೆಗೆ ಒಳಪಡಿಸಿ 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಆದೇಶ 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72(2) (ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001-02 ದಿನಾಂಕ: 21-11-2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಡಿ.ಸಿ. 
ನಾಗರಾಜಯ್ಯ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ. ಕುರುಬೂರು, ಚಿಂತಾಮಣಿ ತಾಲ್ಲೂಕು ಸಂಘವನ್ನು ಖುಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚಿಂತಾಮಣಿ ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳಿಗೆ ಈ ಕೂಡಲೇ ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 7.01.2006 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 166 ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ನಂ:ಡಿಆರ್‌ಕೆ:ಎಲ್‌ಕ್ಕೂಡಿ:ಸಿಆರ್‌:87:2005-06, ದಿನಾಂಕ: 6ನೇ ಜನವರಿ 2006 
ವಿಷಯ: ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ, 
ಕರಡಗೂರು, ಬಂಗಾರಪೇಟೆ ತಾಲ್ಲೂಕು ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72 ರನ್ವಯ 
ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, (ಸಣ್ಣ ನೀರಾವರಿ) ಪತ್ರದ ಸಂಖ್ಯೆ: ಸನೀಇ:197 
ಮಸಾವಿ:2000 ದಿನಾಂಕ: 4.6.2005. 
2. ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರ ಪತ್ರದ ಸಂಖ್ಯೆ:ಆರ್‌ಸಿಎಲ್‌: 
ಎಲ್‌ಕ್ಕೂಡಿ:55:2004.05 ದಿನಾಂಕ: 6.7.2005. 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಇವರ ಪ್ರಸ್ತಾವನೆ ಪತ್ರ ಸಂಖ್ಯೆ: 
ಎಆರ್‌-49:ಎಲ್‌ಕ್ಕೂಡಿ:ಸಿಆರ್‌:2005-06 ದಿನಾಂಕ: 5-01-2006 
ಪ್ರಸ್ತಾವನೆ: 
ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಕರಡಗೂರು, ಬಂಗಾರಪೇಟೆ ತಾಲ್ಲೂಕು ಇದು ನೋಂದಣಿ ಆದ ದಿವಸದಿಂದ 
ಸಂಘದ ಬೈಲಾ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂಗಳ ರೀತ್ಕಾ ತನ್ನ ಕಾರ್ಯವನ್ನು ನಿರ್ವಹಿಸದಂತೆ ಸಂಪೂರ್ಣವಾಗಿ 
ಸ್ಥಗಿತಗೊಂಡಿರುತ್ತದೆ ಮತ್ತು ಸಂಘವು ನೋಂದಣಿ ಆದ ದಿವಸದಿಂದ ಆಡಳಿತ ಮಂಡಳಿ ರಚನೆ ಸಹಾ ಆಗಿರುವುದಿಲ್ಲ ಹಾಗೂ ಈ ಸಂಘವನ್ನು 
ನಡೆಸಿಕೊಂಡು ಹೋಗಲು ಸಂಘದ ಸದಸ್ಯರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72(2)(ಬಿ) ರೀತ್ಯಾ ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು 
ತಿಳಿಸಿ, ಈ ಕಛೇರಿಗೆ ಉಲ್ಲೇಖ (3) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕೋಲಾರ ಉಪವಿಭಾಗ ಇವರು ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಉಲ್ಲೇಖ (1) ಮತ್ತು (2) ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನೂಲ ಇಲಾಖೆ, (ಸಣ್ಣ ನೀರಾವರಿ) ಮತ್ತು ಸಹಕಾರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೮೫ 





ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರೂ ಸಹಾ ಸದರಿ ಸಂಘಗಳು ಕಾರ್ಯನಿರ್ವಹಿಸದಿದ್ದಲ್ಲಿ ಬಣ ಸಮಾಪನೆಗೆ ಒಳಪಡಿಸಿ 
ಸಂಘದ ನೋಂದಣಿ ರದ್ದು ಪಡಿಸಲು ನಿರ್ದೇಶನವನ್ನು ನೀಡಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರು ಉಲ್ಲೇಖ (4) ರಲ್ಲಿ ಈ ಕಛೇರಿಗೆ ಸಲ್ಲಿಸಿದ 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸದರಿ ಸಂಘವು ಸಂಘದ ಬೈಲಾ ರೀತ್ಯಾ ಮತ್ತು ಸಹಕಾರ ಸಂಘಗಳ ಕಾಯ್ದೆ ಕಲಂ ರೀತ್ಯಾ ಸ್ಥಗಿತಗೊಂಡಿದ್ದು ಈ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸದಸ್ಯರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು ಕೋಲಾರರವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಗಣಿಸಿ ಹಾಗೂ ಉಲ್ಲೇಖ (1 ಮತ್ತು (2) ರ ಸರ್ಕಾರದ ನಿರ್ದೇಶನದಂತೆ 
ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 720) (ಬಿ) ರೀತ್ಯಾ ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72(2) (ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001-02 ದಿನಾಂಕ: 21-11-2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಡಿ.ಸಿ. 
ನಾಗರಾಜಯ್ಯ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ. ಕರಡಗೂರು, ಬಂಗಾರಪೇಟೆ ತಾಲ್ಲೂಕು ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ 
ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳಿಗೆ ಈ ಕೂಡಲೇ ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 6.01.2006 ರಂದು ಹೊಡಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 167 ಕೋಲಾರ ಜಿಲ್ಲೆ ಕೋಲಾರ. 

ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 

ವಿಷಯ: ಬಾಗೇಪಲ್ಲಿ ಟೌನ್‌ ಸರ್ಕಾರಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಬಾಗೇಪಲ್ಲಿ ಇದರ ನೋಂದಣಿಯನ್ನು 
ರದ್ದುಪಡಿಸುವ ಬಗ್ಗೆ. 

ಉಲ್ಲೇಖ: 1. ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ: 25.8.2005. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಪತ್ರದ ಸಂಖ್ಯೆ 

ಸನಿ:48:ಸಮಾಪನೆ: ಸಿಆರ್‌.36:2005-06ದಿನಾಂಕ: 19.12.2005. 
ಪ್ರಸ್ತಾವನೆ: 

ಬಾಗೇಪಲ್ಲಿ ಟೌನ್‌ ಸರ್ಕಾರಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಬಾಗೇಪಲ್ಲಿ ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಆದೇಶ ಸಂಖ್ಯೆ:ಸನಿ:48:ಎಒಜಿ:ಜೆಒಸಿ:ಆರ್‌ಸಿ ಎಸ್‌.ನಂ:24881: 
1999-2000 ದಿನಾಂಕ: 6.8.1999 ರಂತೆ ನೋಂದಣಿಯಾಗಿದ್ದು ನೋಂದಣಿಯಾದಾಗಿನಿಂದ ಉಪನಿಯಮಗಳ ರೀತ್ಕಾ ಸದಸ್ಕರ ಅನುಕೂಲಕ್ಕೆ ತಕ್ಕಂತೆ 
ಕಾರ್ಯಚಟುವಟಿಕೆಗಳನ್ನು ನಡೆಸದೆ ನಿಷ್ಕ್ರಿಯಗೊಂಡಿದ್ದರಿಂದ ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಯಬುಣ ಸಮಾಪನೆಗೊಳಿಸಿ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಾಗೇಪಲ್ಲಿ ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರು ಈ ಕೆಳಕಂಡಂತೆ ನೋಂದಣಿ ರದ್ದತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಸಂಘವು ನೋಂದಣಿಯಾದಾಗಿನಿಂದ ಕಾರ್ಯಾರಂಭ ಮಾಡದ ಕಾರಣ ಪ್ರಾರಂಭದಲ್ಲಿ ಸಂಗ್ರಹಿಸಿದ್ದ ಷೇರುಹಣ 25000.00 
ರೂಪಾಯಿಗಳನ್ನು ಸಂಘದ ಕಾರ್ಯದರ್ಶಿಯವರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಬಾಗೇಪಲ್ಲಿ ಶಾಖೆಯಲ್ಲಿ ಅಮಾನತ್ತು ಖಾತೆಯಿಂದ ಡ್ರಾ 
ಮಾಡಿ ಸಂಬಂಧಿಸಿದ ಸದಸ್ಯರಿಗೆ ವಾಪಸ್ಸು ಮಾಡಿರುತ್ತಾರೆ. ಆದ್ದರಿಂದ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯವಾಗಿರುತ್ತದೆ. ಈ ಹಂತದಲ್ಲಿ ಸಂಘವನ್ನು 
ಮುಂದುವರಿಸಿರುವುದರಿಂದ ಸರ್ಕಾರಕ್ಕಾಗಲೀ ಅಥವಾ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲ. 

ಈ ಹಿನ್ನಲೆಯಲ್ಲಿ ದಿನಾಂಕ:9.12.2005 ಮತ್ತು 18.12.2005 ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಕ್ರಮಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ 
ತೀರ್ಮಾನದ ನಡವಳಿಕೆಗಳ ಪ್ರತಿ, ಚೆಕ್‌ಲಿಸ್ಟ್‌ ಡಿ.ಸಿ.ಸಿ. ಬ್ಯಾಂಕ್‌ ನಿ., ಚಿಕ್ಕಬಳ್ಳಾಪುರ ಶಾಖೆಯ ಬ್ಯಾಂಕ್‌ ವ್ಯವಹಾರದ ಉದ್ಭತ ಭಾಗದ ಪ್ರತಿಗಳು 
ಹಾಗೂ 18.12.2005 ಕ್ಕೆ ಇದ್ದಂತೆ ಶೂನ್ಯ ಆಸ್ತಿ-ಜವಾಬ್ದಾರಿ ತಃಖ್ರೆಗಳನ್ನು ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಸಮಾಪಕರು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ 
ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 
ನಂ:ಡಿಆರ್‌ಕೆ:ಎಲ್‌ಕ್ಕೂಡಿ:ಸಿಆರ್‌-17:2005-06, ದಿನಾಂಕ: 20ನೇ ಡಿಸೆಂಬರ್‌ 2005 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲೂ:69: 
ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಬಾಗೇಪಲ್ಲಿ ಟೌನ್‌ ಸರ್ಕಾರಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಬಾಗೇಪಲ್ಲಿ 


೭೮೬ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ ಸನಿ:48:ಎಒಜಿ:ಜೆಒಸಿ:ಆರ್‌ಸಿಎಸ್‌:24881:1999-2000 ದಿನಾಂಕ:06.08.1999ನ್ನು ರದ್ದುಗೊಳಿಸಿ 
ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:20.12.2005 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌. 168 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ ಕೋಲಾರ 

ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 

ವಿಷಯ: ಶ್ರೀ ಲಕ್ಷ್ಮಿ ನರಸಿಂಹಸ್ವಾಮಿ ವಿವಿದೋದ್ದೇಶ ಸಹಕಾರ ಸಂಘ ನಿ., ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲ್ಲೂಕು ಇದರ 
ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 

ಉಲ್ಲೇಖ: 1. ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ: 25.8.2005 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಪತ್ರದ ಸಂಖ್ಯೆ 

ಸನಿ:48:ಸಮಾಪನೆ: ಸಿಆರ್‌.22:2005-06 ದಿನಾಂಕ: 12.1.2006 
ಪ್ರಸ್ತಾವನೆ: 

ಶ್ರೀ ಲಕ್ಷ್ಮಿ ನರಸಿಂಹಸ್ವಾಮಿ ವಿವಿದೋದ್ದೇಶ ಸಹಕಾರ ಸಂಘದ ನಿ., ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲ್ಲೂಕು ಈ ಸಹಕಾರ ಸಂಘವು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಆದೇಶದ ಸಂಖ್ಯೆ:ಸನಿ:48:ಎಒಜಿ:ಜೆಒಸಿ:ಆರ್‌ಸಿ 
ಎಸ್‌.ನಂ:30261: 2001-02 ದಿನಾಂಕ:16.3.2002 ರಂತೆ ನೋಂದಣಿಯಾಗಿದ್ದು ನೋಂದಣಿಯಾದಾಗಿನಿಂದ ಉಪನಿಯಮಗಳ ರೀತ್ಯಾ ಸದಸ್ಯರ 
ಅನುಕೂಲಕ್ಕೆ ತಕ್ಕಂತೆ ಕಾರ್ಯಚಟುವಟಿಕೆಗಳನ್ನು ನಡೆಸದೆ ನಿಷ್ಠಿೀಯಗೊಂಡಿದ್ದರಿಂದ ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಯಣ 
ಸಮಾಪನೆಗೊಳಿಸಿ ಮಾರಾಟಾಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರನ್ನು 
ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರು ಈ 
ಕೆಳಕಂಡಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಸಂಘವು ಆರಂಭಗೊಂಡ ನಂತರ 2003-04 ರ ಅವಧಿಯವರೆಗೂ ಒಟ್ಟು 515882,00 ರೂಗಳ ವ್ಯವಹಾರವನ್ನು ಡಿ.ಸಿ.ಸಿ. ಬ್ಯಾಂಕ್‌ 
ನಿ, ಚಿಕ್ಕಬಳ್ಳಾಪುರ ಶಾಖೆಯಲ್ಲಿ ಸಂಘದ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ನಡೆಸಿದ್ದು ಪ್ರಸ್ತುತ ಚಾಲ್ತಿ ಖಾತೆಯಲ್ಲಿ ಉಳಿದಿದ್ದ ರೂ. 2600.00ಗಳನ್ನು 
ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಕೇಂದ್ರ ಕಛೇರಿಯ ಕೋಲಾರ ಶಾಖೆಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ 
ಕೋಲಾರ ಇವರ ಪಿ.ಡಿ. ಖಾತೆ ಸಂಖ್ಯೆ: 17661ಕ್ಕೆ ದಿನಾಂಕ: 30.12.2005 ರಂದು ವರ್ಗಾಯಿಸಲಾಗಿದೆ. 

ಹೀಗಾಗಿ ಸಂಘದ ಆಸ್ತಿ-ಜವಾಬ್ದಾರಿಯನ್ನು 31-12-2005ಕ್ಕೆ ಇದ್ದಂತೆ ಶೂನ್ಯಗೊಳಿಸಲಾಗಿದೆ. ಈ ಹಂತದಲ್ಲಿ ಸಂಘವು 
ಮುಂದುವರೆಯುವುದರಿಂದ ಸರ್ಕಾರಕ್ಕಾಗಲೀ ಅಥವಾ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲ. 

ಈ ಹಿನ್ನಲೆಯಲ್ಲಿ ದಿನಾಂಕ:31.12.2005 ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಕ್ರಮಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ 
ತೀರ್ಮಾನದ ನಡವಳಿಕೆಗಳ ಪ್ರತಿ, ಚೆಕ್‌ಲಿಸ್ಟ್‌ ಡಿ.ಸಿ.ಸಿ. ಬ್ಯಾಂಕ್‌ ನಿ., ಚಿಕ್ಕಬಳ್ಳಾಪುರ ಶಾಖೆಯ ಬ್ಯಾಂಕ್‌ ವ್ಯವಹಾರದ ಉದ್ಭತ ಭಾಗದ ಪ್ರತಿಗಳು 
ಹಾಗೂ 31.12.2005 ಕ್ಕೆ ಇದ್ದಂತೆ ಶೂನ್ಯ ಆಸ್ತಿ-ಜವಾಬ್ದಾರಿ ತಃಖ್ರೆಗಳನ್ನು ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ- ಜವಾಬ್ದಾರಿಯನ್ನು ಸಮಾಪಕರು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ 
ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ಕೆ:ಎಲ್‌ಕ್ಕೂಡಿ:ಸಿಆರ್‌ 27.2005-06, ದಿನಾಂಕ: 13ನೇ ಜನವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲೂ:69: 
ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಶ್ರೀ ಲಕ್ಷ್ಮಿ ನರಸಿಂಹಸ್ವಾಮಿ ವಿವಿದೋದ್ದೇಶ ಸಹಕಾರ ಸಂಘ ನಿ. ಮುದ್ದೇನಹಳ್ಳಿ 
ಚಿಕ್ಕಬಳ್ಳಾಪುರ ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ ಸನಿ:48:ಎಒಜಿ:ಜೆಒಸಿ:ಆರ್‌ಸಿಎಸ್‌ ನಂ:30261:2001-02 ದಿನಾಂಕ: 
16.03.2002ನ್ನು ರದ್ದುಗೊಳಿಸಿ ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:13.1.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 169 ಕೋಲಾರ ಜಿಲ್ಲೆ ಕೋಲಾರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೮೭ 





ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ವಿಷಯ: ಬಾಗೇಪಲ್ಲಿ ತಾಲ್ಲೂಕು ಪೊಟ್ಟವಾರಿಪಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ಇದರ ನೋಂದಣಿಯನ್ನು 
ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ: 25.8.2005 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಪತ್ರದ ಸಂಖ್ಯೆ 
ಸನಿ:48:ಸಮಾಪನೆ:ಸಿಆರ್‌.24:2005- 06 ದಿನಾಂಕ: 30.9.2005 
ಪ್ರಸ್ತಾವನೆ: 

ಬಾಗೇಪಲ್ಲಿ ತಾಲ್ಲೂಕು ಪೊಟ್ಟವಾರಿಪಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಆದೇಶ ಸಂಖ್ಯೆ:ಸನಿ:48:ಎಒಜಿ :ಜೆಒಸಿ:ಆರ್‌ಸಿಎಸ್‌:ನಂ:24839: 
1997-98 ದಿನಾಂಕ: 12.12.1997 ರಂತೆ ನೋಂದಣಿಯಾಗಿದ್ದು ನೋಂದಣಿಯಾದಾಗಿನಿಂದ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ 
ಸ್ಥಗಿತಗೊಂಡಿದ್ದರಿಂದ ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, 
ಬಾಗೇಪಲ್ಲಿ ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, 
ಚಿಕ್ಕಬಳ್ಳಾಪುರ ಇವರು ಈ ಕೆಳಕಂಡಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಬಾಗೇಪಲ್ಲಿ ತಾಲ್ಲೂಕು ಪೊಟ್ಟವಾರಿಪಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಈ ಸಂಘವು ನೋಂದಣಿ ಸಂಖ್ಯೆ ಸನಿ:48: 
ಎಓಜಿ:ಜೆಓಸಿ:ಆರ್‌ಸಿಎಸ್‌:ನಂ:24839:1997-98 ದಿನಾಂಕ:12-12-1997 ರಂತೆ ನೋಂದಣಿಯಾಗಿದ್ದು, ನೋಂದಣಿಯಾದಾಗಿನಿಂದ ಯಾವುದೇ 
ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ ಇದ್ದುದರಿಂದ ಸದರಿ ಸಂಘವನ್ನು ಯುಣ ಸಮಾಪನೆಗೊಳಿಸಲಾಗಿದೆ. 

ಈ ಸಂಘವು ಕಾರ್ಯಾರಂಭ ಮಾಡದ ಕಾರಣ ಪ್ರಾರಂಭದಲ್ಲಿ ಸಂಗ್ರಹಿಸಿದ್ದ ಷೇರುಹಣ 2601.00 ರೂಪಾಯಿಗಳು ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕ್‌ ನಿ., ಬಾಗೇಪಲ್ಲಿ ಶಾಖೆಯಲ್ಲಿ ಅಮಾನತ್ತು ಖಾತೆಯಲ್ಲಿ ಇದ್ದು, ಸದರಿ ಮೊಬಲಗನ್ನು ಡ್ರಾ ಮಾಡಿ 51 ಜನ ಮಹಿಳೆಯರಿಗೆ ರೂ 2550.00 
ರೂಗಳನ್ನು ವಿತರಿಸಲಾಗಿರುತ್ತದೆ. ಬಾಕಿ ಉಳಿದ 51 ರೂಪಾಯಿಗಳು ನಷ್ಟದ ಖಾತೆಗೆ ಖರ್ಚಾಗಿರುತ್ತದೆ. 

ಹೀಗಾಗಿ ಸಂಘದ ಆಸ್ತಿ-ಜವಾಬ್ದಾರಿಯನ್ನು 30-9-2005ರ ಅಂತ್ಯಕ್ಕೆ ಶೂನ್ಯಗೊಳಿಸಲಾಗಿರುತ್ತದೆ. ಈ ಹಂತದಲ್ಲಿ ಸಂಘವು 
ಮುಂದುವರೆಯುವುದರಿಂದ ಸರ್ಕಾರಕ್ಕಾಗಲೀ ಅಥವಾ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲ. 

ಈ ಹಿನ್ನಲೆಯಲ್ಲಿ ದಿನಾಂಕ:30.09.2005 ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಕ್ರಮಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ಸದಸ್ಕರಿಗಾಗಲೀ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲವಾದ್ದರಿಂದ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ ತೀರ್ಮಾನದ ನಡವಳಿಕೆಗಳ ಪ್ರತಿ ಮತ್ತು ಶೂನ್ಯ 
ಆಸ್ತಿ-ಜವಾಬ್ದಾರಿ ತಃಖ್ತೆ ಮತ್ತು ಮಾಹಿತಿಯನ್ನು ಚೆಕ್‌ಲಿಸ್ಟ್‌ನಲ್ಲಿ ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕಂಡಂತೆ 
ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ಕೆ:ಎಲ್‌ಕ್ಕೂಡಿ:ಸಿಆರ್‌:10:2005-06, ದಿನಾಂಕ: 24ನೇ ನವೆಂಬರ್‌ 2005 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲೂ:69: 
ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಪೊಟ್ಟವಾರಿಪಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬಾಗೇಪಲ್ಲಿ 
ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ ಸನಿಃ48:ಎಒಜಿ:ಜೆಒಸಿ:ಆರ್‌ಸಿಎಸ್‌ನಂ:24839:1997-98 ದಿನಾಂಕ:12.12.1997ನ್ನು 
ರದ್ದುಗೊಳಿಸಿ ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:24.11.2005 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌. 170 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ ಕೋಲಾರ 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ವಿಷಯ: ಮುಳಬಾಗಿಲು ತಾಲ್ಲೂಕು ಬಿದಿರುಬುಟ್ಟಿ ತಯಾರಕರು ಸಹಕಾರ ಸಂಘ ನಿ., ರೆಡ್ಡಿಹಳ್ಳಿ, ಇದರ ನೋಂದಣಿಯನ್ನು 

ರದ್ದುಪಡಿಸುವ ಬಗ್ಗೆ. 

ಉಲ್ಲೇಖ: 1. ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ: 23.10.1999 
2. ದಿನಾಂಕ:31.3.2005 ರಂದು ಕೋಲಾರ ಪತ್ರಿಕೆಯಲ್ಲಿ ಹೊರಡಿಸಿರುವ ರೀತ್ಯಾ 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪತ್ರದ ಸಂಖ್ಯೆ 

ಸನಿ:49:ಎಲ್‌ಕ್ಕೂಡಿ:ಸಿಆರ್‌.24:99-2000 ದಿನಾಂಕ: 29.9.2005 


೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಪ್ರಸ್ತಾವನೆ: 

ಮುಳಬಾಗಿಲು ತಾಲ್ಲೂಕು ಬಿದಿರುಬುಟ್ಟಿ ತಯಾರಕರ ಸಹಕಾರ ಸಂಘ ನಿ., ರೆಡ್ಡಿಹಳ್ಳಿ ಈ ಸಂಘವು ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ 
ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, 
ಮುಳಬಾಗಿಲು ತಾಲ್ಲೂಕು ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, 
ಕೋಲಾರ ಇವರು ಈ ಕೆಳಕಂಡಂತೆ ಸದರಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮುಳಬಾಗಿಲು ತಾಲ್ಲೂಕು ಬಿದಿರುಬುಟ್ಟಿ ತಯಾರಕರ ಸಹಕಾರ ಸಂಘ ನಿ., ರೆಡ್ಡಿಹಳ್ಳಿ ಈ ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಆದೇಶ ನೋಂದಣಿ ಸಂಖ್ಯೆ 304:ರಿಜಿಸ್ಟೇಷನ್‌ :5464:86-87 ದಿನಾಂಕ:16-03-1987 
ರಂತೆ ನೋಂದಣಿಯಾಗಿರುತ್ತದೆ. ಸಂಘದ ಲೆಕ್ಕಪರಿಶೋಧನೆಯು 1986-87 ಸಾಲಿನವರೆಗೆ ಮಾತ್ರ ನಡೆದಿದ್ದು ನಂತರ ಲೆಕ್ಕಪರಿಶೋಧನೆಯು 
ನಡೆದಿರುವುದಿಲ್ಲ. 

ಸದರಿ ಸಂಘದ ದಿನಾಂಕ: 30-6-1987 ಕ್ಕೆ ಇದ್ದಂತೆ ಆಸ್ತಿ ಮತ್ತು ಜವಾಬ್ದಾರಿ ತಃಖ್ತೆಯಂತೆ 


1) ಸದಸ್ಯರ ಷೇರು ಬಂಡವಾಳ ರೂ. 5020.00 
2) ಕಾರ್ಯದರ್ಶಿ ಚಾಲ್ತಿ ರೂ. 100.00 
3) 1986-87 ನೇ ಸಾಲಿನ ಲೆಕ್ಕಪರಿಶೋಧನಾ ಶುಲ್ಕ ರೂ. 50.00 
4) 86-87 ನೇಸಾಲಿನ ನಿವ್ವಳ ಲಾಭ ರೂ. 4645.40 


ಒಟ್ಟು ರೂ. 9815.40 
ಮೇಲ್ಕಂಡ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಸಂಘದಲ್ಲಿ ಯಾವುದೇ ಹಣದ ರಹ ಇರುವುದಿಲ್ಲ ಸಂಘವು ಸರ್ಕಾರದಿಂದ ಯಾವುದೇ 
ಧನಸಹಾಯವನ್ನು ಪಡೆದಿಲ್ಲ. ಸಂಘದ ಆಸ್ತಿ-ಜವಾಬ್ದಾರಿ ತಃಖ್ತೆಯ ಪ್ರಕಾರ ಸಂಘದ ಆಸ್ತಿಯ ವಿವರಗಳು ಈ ಕೆಳಕಂಡಂತಿರುತ್ತವೆ. 


1) ನಗದು ಶಿಲ್ಕು ರೂ. 7857.70 
2) ಡಿ.ಸಿ.ಸಿ. ಬ್ಯಾಂಕ್‌ ಚಾಲ್ತಿ ಲೆಕ್ಕದಲ್ಲಿ ರೂ. 100.00 
3) ರಬ್ಬರ್‌ ಸ್ಟಾಂಪ್‌ಗಳು ರೂ. 35.00 
4) ಕಾರ್ಯದರ್ಶಿಯವರಿಂದ ಷೇರು ಹಣ ಕೈಬಿಟ್ಟಿರುವ ಬಾಬ್ತು ರೂ 10.70 
5) ಅಖ್ಯೈರು ದಾಸ್ತಾನು ರೂ. 1812.00 


ಒಟ್ಟು ರೂ. 540 

ಈ ಪೈಕಿ ನಗದು ಶಿಲ್ಕು ರೂ. 7857.70, ರಬ್ಬರ್‌ ಸ್ಟಾಂಪ್‌ಗಳು ರೂ.35.00 ಕಾರ್ಯದರ್ಶಿಯವರಿಂದ ಷೇರು ಹಣ ಕೈಬಿಟ್ಟಿರುವ ಬಾಬ್ತು 
ರೂ. 10.70 ಮತ್ತು ಆಖೈೆರು ದಾಸ್ತಾನು 1812.00 ರೂ ಗಳ ವಸೂಲಾತಿಗೆ ಸಂಘದಲ್ಲಿ ಯಾವುದೇ ದಾಖಲಾತಿಗಳು ಇರುವುದಿಲ್ಲ. 

ಡಿ.ಸಿ.ಸಿ. ಬ್ಯಾಂಕ್‌ ನಿ., ಮುಳಬಾಗಿಲು ಶಾಖೆಯಲ್ಲಿ ಚಾಲ್ತಿ ಖಾತೆಯಲ್ಲಿ ರೂ. 100.00 ಗಳು ಇದ್ದು ಅದನ್ನು ಡ್ರಾ ಮಾಡಿ ಅದನ್ನು ಸಂಘದ 
ನೋಂದಣಿ ರದ್ದತಿ ಪ್ರಸ್ತಾವನೆ ಸಲ್ಲಿಸುವ ಸಂಬಂಧ ಖರ್ಚು ಮಾಡಲಾಗಿದೆ. 

ಈ ಸಂಘದ ನೋಂದಣಿ ರದ್ದತಿ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ 15 ದಿವಸದ ಒಳಗಾಗಿ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ 
ದಿನಾಂಕ: 31.3.2005 ರಂದು ಪ್ರಕಟಗೊಂಡ ಕೋಲಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರೂ ಸಹ ಯಾರಿಂದಲೂ ಯಾವುದೇ ಆಕ್ಷೇಪಣೆಯು ಬಂದಿರುವುದಿಲ್ಲ. 

ಈ ಹಿನ್ನಲೆಯಲ್ಲಿ ದಿನಾಂಕ:29.09.2005 ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಕ್ರಮಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ಸದಸ್ಯರಿಗಾಗಲೀ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲವಾದ್ದರಿಂದ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ ತೀರ್ಮಾನದ ನಡವಳಿಕೆಗಳ ಪ್ರತಿ ಮತ್ತು ಶೂನ್ಯ 
ಆಸ್ತಿ-ಜವಾಬ್ದಾರಿ ತಃಖ್ತೆ ಮತ್ತು ಮಾಹಿತಿಯನ್ನು ಚೆಕ್‌ಲಿಸ್ಟ್‌ನಲ್ಲಿ ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನೆ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಕೋಲಾರ ಉಪವಿಭಾಗ, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ಕೆ:ಎಲ್‌ಕ್ಕೂಡಿ:ಸಿಆರ್‌:25:99-2000 ದಿನಾಂಕ: 30ನೇ ಸೆಪ್ಟೆಂಬರ್‌ 2005 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲೂ:69: 
ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಮುಳಬಾಗಿಲು ತಾಲ್ಲೂಕು ಬಿದಿರುಬುಟ್ಟಿ ತಯಾರಕರ ಸಹಕಾರ ಸಂಘ ನಿ. ರೆಡ್ಡಿಹಳ್ಳಿ ಈ 
ಸಹಕಾರ ಸಂಘದ ನೋಂದಣಿ ಸಂಖ್ಯೆ 304:ರಿಜಿಸ್ಟೇಷನ್‌ :5464:86-87 ದಿನಾಂಕ:16.3.1987ನ್ನು ರದ್ದುಗೊಳಿಸಿ ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:30.9.2005 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಶಶಿಧರ ಎಲೆ 
ಪಿ.ಆರ್‌. 171 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ ಕೋಲಾರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೮೯ 





ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ವಿಷಯ: ಗೌರಿಬಿದನೂರು ತಾಲ್ಲೂಕು ಎಸ್‌.ಸಿ./ಎಸ್‌.ಟಿ. ಕಲ್ಲುಕುಟುಕರ ಸಹಕಾರ ಸಂಘ ನಿ, ನಗರಗೆರೆ ಇದರ 
ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1. ಈಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ:25.8.2005. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಪತ್ರದ 
ಸಂಖ್ಯೆ:ಸನಿ:48. ಸಮಾಪನೆ:ಸಿಆರ್‌. 40:2005-06 ದಿನಾಂಕ. 12.1.2006. 
ಪ್ರಸ್ತಾವನೆ: 

ಗೌರಿಬಿದನೂರು ತಾಲ್ಲೂಕು ಎಸ್‌.ಸಿ.,/ಎಸ್‌.ಟಿ. ಕಲ್ಲುಕುಟುಕರ ಸಹಕಾರ ಸಂಘ ನಿ. ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು. ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಆದೇಶದ ಸಂಖ್ಯೆ ಸನಿ:48:ಆರ್‌ಸಿಎಸ್‌:ನಂ:5367:87-88 
ದಿನಾಂಕ:22.1.1988 ರಂತೆ ನೋಂದಣಿಯಾಗಿದ್ದು, ನೋಂದಣಿಯಾದಾಗಿನಿಂದ ಉಪನಿಯಮಗಳ ಪ್ರಕಾರ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ 
ಸ್ಥಗಿತಗೊಂಡಿದ್ದರಿಂದ ಈ ಕಛೇರಿಯ ಉಲ್ಲೇಖ (1 ರ ಆದೇಶದಲ್ಲಿ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, 
ಗೌರಿಬಿದನೂರು ತಾಲ್ಲೂಕು ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ 
ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರು ಈ ಕೆಳಕಂಡಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಸಂಘವು ನೋಂದಣಿಯಾದಾಗಿನಿಂದ ಕಾರ್ಯಾರಂಭ ಮಾಡದ ಕಾರಣ ಪ್ರಾರಂಭದಲ್ಲಿ ಸಂಗ್ರಹಿಸಿದ್ದ ಷೇರುಹಣ 2250.00 
ರೂಪಾಯಿಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಗೌರಿಬಿದನೂರು ಶಾಖೆಯಲ್ಲಿ ಅಮಾನತ್ತು ಖಾತೆಯಲ್ಲಿ ಇದ್ದು, ಸದರಿ ಮೊಬಲಗನ್ನು ಕೋಲಾರ 
ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಕೇಂದ್ರ ಕಛೇರಿಯ ಶಾಖೆಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ 
ಪಿ.ಡಿ. ಖಾತೆ ಸಂಖ್ಯೆ: 17661 ಕ್ಕೆ ದಿನಾಂಕ: 2.1.2006 ರಂದು ವರ್ಗಾಯಿಸಲಾಗಿದೆ. 

ಹೀಗಾಗಿ ಸಂಘದ ಆಸ್ತಿ-ಜವಾಬ್ದಾರಿಯನ್ನು  4.1.2006ಕ್ಕೆ ಇದ್ದಂತೆ ಶೂನ್ಯಗೊಳಿಸಲಾಗಿದೆ ಈ ಹಂತದಲ್ಲಿ ಸಂಘವು 
ಮುಂದುವರೆಯುವುದರಿಂದ ಸರ್ಕಾರಕ್ಕಾಗಲೀ ಅಥವಾ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲ. 

ಈ ಹಿನ್ನೆಲೆಯಲ್ಲಿ ದಿನಾಂಕ: 4.1.2006ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಕ್ರಮಕ್ಕೆಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ 
ತೀರ್ಮಾನದ ನಡವಳಿಕೆಗಳ ಪ್ರತಿ, ಚೆಕ್‌ಲಿಸ್ಟ್‌, ಪಿ.ಡಿ. ಖಾತೆಗೆ ಜಮಾ ಮಾಡಿದ ವಿವರಗಳು ಮತ್ತು ಶೂನ್ಯ ಆಸ್ತಿ-ಜವಾಬ್ದಾರಿ ತಃಖ್ರೆಗಳನ್ನು 
ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಸಮಾಪಕರು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ ಕೆ:ಎಲ್‌ ಕ್ಯೂಡಿ:ಸಿಆರ್‌. 40:2005-06 ದಿನಾಂಕ:13ನೇ ಜನವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಗೌರಿಬಿದನೂರು ತಾಲ್ಲೂಕು ಎಸ್‌.ಸಿ.,/ಎಸ್‌.ಟಿ. ಕಲ್ಲುಕುಟುಕರ ಸಹಕಾರ ಸಂಘ ನಿ., 
ನಗರಗೆರೆ ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಸನಿ.48.ಆರ್‌ಸಿಎಸ್‌.ನಂ. 5367:87-88 ದಿನಾಂಕ:22.1.1988 ನ್ನು ರದ್ದುಗೊಳಿಸಿ 
ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:13.1.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 172 ಕೋಲಾರ ಜಿಲ್ಲೆ ಕೋಲಾರ 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ವಿಷಯ: ಗೌರಿಬಿದನೂರು ತಾಲ್ಲೂಕು ವೆಂಕಟಾಪುರ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ನಿ. ಇದರ ನೋಂದಣಿಯನ್ನು 
ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1. ಈಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ:25.8.2005. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಪತ್ರದ 
ಸಂಖ್ಯೆ:ಸನಿ:48:ಸಮಾಪನೆ:ಸಿಆರ್‌. 41:2005-06 ದಿನಾಂಕ. 12.1.2006. 
ಪ್ರಸ್ತಾವನೆ: 

ಗೌರಿಬಿದನೂರು ತಾಲ್ಲೂಕು ವೆಂಕಟಾಪುರ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ನಿ., ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಆದೇಶದ ಸಂಖ್ಯೆ: ಸನಿ:48:ಆರ್‌ಸಿಎಸ್‌:ನಂ:18157:1992.93 ದಿನಾಂಕ: 
22.6.1992 ರಂತೆ ನೋಂದಣಿಯಾಗಿದ್ದು, ನೋಂದಣಿಯಾದಾಗಿನಿಂದ ಉಪನಿಯಮಗಳ ಪ್ರಕಾರ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ 


೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಸ್ಥಗಿತಗೊಂಡಿದ್ದರಿಂದ ಈ ಕಛೇರಿಯ ಉಲ್ಲೇಖ (1 ರ ಆದೇಶದಲ್ಲಿ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, 
ಗೌರಿಬಿದನೂರು ತಾಲ್ಲೂಕು ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ 
ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರು ಈ ಕೆಳಕಂಡಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಸಂಘವು ನೋಂದಣಿಯಾದಾಗಿನಿಂದ ಕಾರ್ಯಾರಂಭ ಮಾಡದ ಕಾರಣ ಪ್ರಾರಂಭದಲ್ಲಿ ಸಂಗ್ರಹಿಸಿದ್ದ ಷೇರುಹಣ 660.00 
ರೂಪಾಯಿಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಗೌರಿಬಿದನೂರು ಶಾಖೆಯಲ್ಲಿ ಅಮಾನತ್ತು ಖಾತೆಯಲ್ಲಿ ಇದ್ದು, ಸದರಿ ಮೊಬಲಗನ್ನು ಕೋಲಾರ 
ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಕೇಂದ್ರ ಕಛೇರಿಯ ಶಾಖೆಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ 
ಪಿ.ಡಿ. ಖಾತೆ ಸಂಖ್ಯೆ: 17661 ಕ್ಕೆ ದಿನಾಂಕ: 4.1.2006 ರಂದು ವರ್ಗಾಯಿಸಲಾಗಿದೆ. 

ಹೀಗಾಗಿ ಸಂಘದ ಆಸ್ತಿ-ಜವಾಬ್ದಾರಿಯನ್ನು  4.1.2006ಕ್ಕೆ ಇದ್ದಂತೆ ಶೂನ್ಯಗೊಳಿಸಲಾಗಿದೆ ಈ ಹಂತದಲ್ಲಿ ಸಂಘವು 
ಮುಂದುವರೆಯುವುದರಿಂದ ಸರ್ಕಾರಕ್ಕಾಗಲೀ ಅಥವಾ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲ. 

ಈ ಹಿನ್ನೆಲೆಯಲ್ಲಿ ದಿನಾಂಕ: 6.1.2006 ರಂದು ನಡೆಸಿದ ಸಮಾಪಕರು ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಕ್ರಮ 
ಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ 
ತೀರ್ಮಾನದ ನಡವಳಿಕೆಗಳ ಪ್ರತಿ, ಚೆಕ್‌ಲಿಸ್ಟ್‌, ಪಿ.ಡಿ. ಖಾತೆಗೆ ಜಮಾ ಮಾಡಿದ ವಿವರಗಳು ಮತ್ತು ಶೂನ್ಯ ಆಸ್ತಿ-ಜವಾಬ್ದಾರಿ ತಃಖ್ರೆಗಳನ್ನು 
ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಸಮಾಪಕರು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ ಕೆ:ಎಲ್‌ಕ್ಯೂಡಿ:ಸಿಆರ್‌.42:2005-06 ದಿನಾಂಕ:13ನೇ ಜನವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ.69: ಸಿಎಲ್‌ 
ಎಂ.2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಗೌರಿಬಿದನೂರು ತಾಲ್ಲೂಕು ವೆಂಕಟಾಪುರ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ನಿ., ಈ 
ಸಹಕಾರ ಸಂಘದ ನೋಂದಣಿ ಸಂಖ್ಯೆ. ಸನಿ.48.ಆರ್‌ಸಿಎಸ್‌.ನಂ. 18157:1992 -93 ದಿನಾಂಕ:22.6.1992 ನ್ನು ರದ್ದುಗೊಳಿಸಿ ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:13.1.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 173 ಕೋಲಾರ ಜಿಲ್ಲೆ ಕೋಲಾರ 

ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ವಿಷಯ: ಗೌರಿಬಿದನೂರು ತಾಲ್ಲೂಕು ಅರ್ಕುಂದ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ನಿ., ಇದರ ನೋಂದಣಿಯನ್ನು ರದ್ದುಪಡಿಸುವ 
ಉಲ್ಲೇಖ: 1. ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ:25.8.2005. 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಪತ್ರದ 

ಸಂಖ್ಯೆ:ಸನಿ:48. ಸಮಾಪನೆ:ಸಿಆರ್‌. 39:2005-06 ದಿನಾಂಕ. 04.1.2006. 
ಪ್ರಸ್ತಾವನೆ: 

ಗೌರಿಬಿದನೂರು ತಾಲ್ಲೂಕು ಅರ್ಕುಂದ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ನಿ., ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಆದೇಶದ ಸಂಖ್ಯೆ ಸನಿ:48:ಆರ್‌ಸಿಎಸ್‌:ನಂ:21309:1993-94 ದಿನಾಂಕ:5.3.1995 
ರಂತೆ ನೋಂದಣಿಯಾಗಿದ್ದು, ನೋಂದಣಿಯಾದಾಗಿನಿಂದ ಉಪನಿಯಮಗಳ ಪ್ರಕಾರ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿದ್ದರಿಂದ 
ಈ ಕಛೇರಿಯ ಉಲ್ಲೇಖ (1 ರ ಆದೇಶದಲ್ಲಿ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಗೌರಿಬಿದನೂರು ತಾಲ್ಲೂಕು 
ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ 
ಇವರು ಈ ಕೆಳಕಂಡಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಸಂಘವು ನೋಂದಣಿಯಾದಾಗಿನಿಂದ ಕಾರ್ಯಾರಂಭ ಮಾಡದ ಕಾರಣ ಪ್ರಾರಂಭದಲ್ಲಿ ಸಂಗ್ರಹಿಸಿದ್ದ ಷೇರುಹಣ 1298.00 
ರೂಪಾಯಿಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಗೌರಿಬಿದನೂರು ಶಾಖೆಯಲ್ಲಿ ಅಮಾನತ್ತು ಖಾತೆಯಲ್ಲಿ ಇದ್ದು, ಸದರಿ ಮೊಬಲಗನ್ನು ಕೋಲಾರ 
ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ., ಕೇಂದ್ರ ಕಛೇರಿಯ ಶಾಖೆಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ 
ಪಿ.ಡಿ. ಖಾತೆ ಸಂಖ್ಯೆ: 17661 ಕ್ಕೆ ದಿನಾಂಕ: 4.1.2006 ರಂದು ವರ್ಗಾಯಿಸಲಾಗಿದೆ. 

ಹೀಗಾಗಿ ಸಂಘದ ಆಸ್ತಿ-ಜವಾಬ್ದಾರಿಯನ್ನು 4.1.2006ಕ್ಕೆಇದ್ದಂತೆ ಶೂನ್ಯಗೊಳಿಸಲಾಗಿದೆ ಈ ಹಂತದಲ್ಲಿ ಸಂಘವು ಮುಂದುವರೆಯುವುದರಿಂದ 
ಸರ್ಕಾರಕ್ಕಾಗಲೀ ಅಥವಾ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲ. 

ಈ ಹಿನ್ನೆಲೆಯಲ್ಲಿ ದಿನಾಂಕ: 5.1.2006 ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಕ್ರಮಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೭೯೧ 





ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ 
ತೀರ್ಮಾನದ ನಡವಳಿಕೆಗಳ ಪ್ರತಿ, ಚಿಕ್‌ಲಿಸ್ಟ್‌, ಪಿ.ಡಿ. ಖಾತೆಗೆ ಜಮಾ ಮಾಡಿದ ವಿವರಗಳು ಮತ್ತು ಶೂನ್ಯ ಆಸ್ತಿ-ಜವಾಬ್ದಾರಿ ತಃಖ್ರೆಗಳನ್ನು 
ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಸಮಾಪಕರು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ ಕೆ:ಎಲ್‌ಕ್ಕೂಡಿ:ಸಿಆರ್‌. 43:2005-06 ದಿನಾಂಕ:13ನೇ ಜನವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ.69: 
ಸಿಎಲ್‌ಎಂ:2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಗೌರಿಬಿದನೂರು ತಾಲ್ಲೂಕು ಅರ್ಕುಂದ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ನಿ., ಈ 
ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಸನಿ.48.ಆರ್‌ಸಿಎಸ್‌.ನಂ. 21309:1993-94 ದಿನಾಂಕ:5.3.1995 ನ್ನು ರದ್ದುಗೊಳಿಸಿ ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:13.1.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 174 ಕೋಲಾರ ಜಿಲ್ಲೆ ಕೋಲಾರ. 

ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 

ವಿಷಯ: ಚರ್ಮಹದ ಮಾಡುವವರ ಸಹಕಾರ ಸಂಘ ನಿ., ಬೂಡಿದೇರು, ಮುಳಬಾಗಿಲು ತಾಲ್ಲೂಕು ಇದರ ನೋಂದಣಿಯನ್ನು 
ರದ್ದುಪಡಿಸುವ ಬಗ್ಗೆ. 

ಉಲ್ಲೇಖ: 1. ಈ ಕಛೇರಿಯ ಸಮಸಂಖ್ಯೆ ಆದೇಶದ ದಿನಾಂಕ:20.2.1984. 
2. ದಿನಾಂಕ:31.3.2005 ರಂದು ಕೋಲಾರ ಪತ್ರಿಕೆಯಲ್ಲಿ ಹೊರಡಿಸಿರುವ ಪ್ರಕಟಣೆ ರೀತ್ಕಾ. 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪ್ರಸ್ತಾವನೆ ಪತ್ರ 

ಸಂಖ್ಯೆ ಸನಿ:49:ಎಲ್‌ಕ್ಕೂಡಿ: ಸಿಆರ್‌.6:2005-06 ದಿನಾಂಕ: 30.9.2005 
ಪ್ರಸ್ತಾವನೆ: 

ಚರ್ಮಹದ ಮಾಡುವವರ ಸಹಕಾರ ಸಂಘ ನಿ., ಬೂಡಿದೇರು, ಮುಳಬಾಗಿಲು ತಾಲ್ಲೂಕು ಈ ಸಂಘವು ತನ್ನ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸದೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಈ ಕಛೇರಿಯ ಉಲ್ಲೇಖ(1) ರ ಆದೇಶದಲ್ಲಿ ಸಂಘವನ್ನು ಬುಣ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ 
ಅಧಿಕಾರಿಗಳು, ಮುಳಬಾಗಿಲು ತಾಲ್ಲೂಕು ಇವರನ್ನು ಸಮಾಪಕರನ್ನಾಗಿ ನೇಮಿಸಲಾಗಿತ್ತು. ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕೋಲಾರ 
ಉಪವಿಭಾಗ ಕೋಲಾರ ಇವರು ಈ ಕೆಳಕಂಡಂತೆ ಸದರಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಚರ್ಮಹದ ಮಾಡುವವರ ಸಹಕಾರ ಸಂಘ ನಿ., ಬೂಡಿದೇರು, ಮುಳಬಾಗಿಲು ತಾಲ್ಲೂಕು ಈ ಸಂಘವು ನೋಂದಣಿ ಸಂಖ್ಯೆ.ಎಆರ್‌ಕೆ:963 
ದಿನಾಂಕ:20.7.1982 ರ ರೀತ್ಕಾ ನೋಂದಣಿಯಾಗಿರುತ್ತದೆ. ತಃಖ್ತೆಯ ಪ್ರಕಾರ ಜವಾಬ್ದಾರಿ 14.000- ರೂ ಗಳಷ್ಟಿದ್ದು ಪಾವತಿಸಲು ಯಾವುದೇ ಹಣದ 
ರಹಾ ಇರುವುದಿಲ್ಲ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲಾತಿಗಳಿಲ್ಲ. ತಃಖ್ತೆಯ ಪ್ರಕಾರ ಸಂಘದ ಆಸ್ತಿ ರೂ, 14.000ರೂಗಳಷ್ಟಿದ್ದು 
ವಸೂಲಿ ಮಾಡಲು ಸಂಘದಲ್ಲಿ ಯಾವುದೇ ದಾಖಲಾತಿಗಳಿರುವುದಿಲ್ಲ ಡಿ.ಸಿ.ಸಿ. ಬ್ಯಾಂಕ್‌ ನಿ., ಮುಳಬಾಗಿಲು ಶಾಖೆ ಇದರಲ್ಲಿ ಸಂಘದ ಯಾವುದೇ 
ಹಣವಿರುವುದಿಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ಧನ ಸಹಾಯವನ್ನು ಈ ಸಂಘವು ಪಡೆದುಕೊಂಡಿರುವುದಿಲ್ಲ. 

ಈ ಸಂಘದ ನೋಂದಣಿ ರದ್ಧತಿ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ 15 ದಿವಸದ ಒಳಗಾಗಿ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ 
ದಿನಾಂಕ:31.3.2005 ರಂದು ಪ್ರಕಟಗೊಂಡ ಕೋಲಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರೂ ಸಹ ಯಾರಿಂದಲೂ ಯಾವುದೇ ಆಕ್ಷೇಪಣೆಯು ಬಂದಿರುವುದಿಲ್ಲ. 

ಈ ಹಿನ್ನೆಲೆಯಲ್ಲಿ ದಿನಾಂಕ: 29.9.2005 ರಂದು ನಡೆಸಿದ ಸಮಾಪಕರ ಸಭೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಕ್ರಮಕೈಗೊಳ್ಳುವಂತೆ ಸಮಾಪಕರು/ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದೆ. 

ಮೇಲ್ಕಂಡಂತೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ಸದಸ್ಯರಿಗಾಗಲೀ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಪ್ರಯೋಜನ ಇರುವುದಿಲ್ಲವಾದ್ದರಿಂದ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದು ಪಡಿಸಬೇಕೆಂದು ಕೋರಿ ಈ ಬಗ್ಗೆ ಸಮಾಪಕರು ಕೈಗೊಂಡ ತೀರ್ಮಾನದ ನಡವಳಿಕೆಗಳ ಪ್ರತಿ ಮತ್ತು ಶೂನ್ಯ 
ಆಸ್ತಿ-ಜವಾಬ್ದಾರಿ ತಃಖ್ತೆ ಮತ್ತು ಮಾಹಿತಿಯನ್ನು ಚೆಕ್‌ ಲಿಸ್ಟ್‌ ನಲ್ಲಿ ಸಲ್ಲಿಸಿರುತ್ತಾರೆ. 

ಈ ರೀತಿ ಸಮಾಪನಾ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಸಮಾಪಕರು ವಿಲೇವಾರಿ ಮಾಡಿರುವುದು ಸೂಕ್ತವಾಗಿರುವುದರಿಂದ ಹಾಗೂ 
ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕಂಡಂತೆ 
ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ನಂ:ಡಿಆರ್‌ ಕೆ:ಎಲ್‌ಕ್ಕೂಡಿ:ಸಿಆರ್‌. 353:83-84 ದಿನಾಂಕ:30ನೇ ಸೆಪ್ಟೆಂಬರ್‌ 2005 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ.69: ಸಿಎಲ್‌ 

ಎಂ.2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಶಶಿಧರ ಎಲೆ, ಸಹಕಾರ ಸಂಘಗಳ 


೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೩ 





ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಚರ್ಮಹದ ಮಾಡುವವರ ಸಹಕಾರ ಸಂಘ ನಿ., ಬೂಡಿದೇರು, ಮುಳಬಾಗಿಲು 
ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ.ಎಆರ್‌ ಕೆ:963 ದಿನಾಂಕ:20.7.1982 ನ್ನು ರದ್ದುಗೊಳಿಸಿ ಆದೇಶಿಸಿದ್ದೇನೆ. 

ಈ ಆದೇಶವು ತಕ್ಷಣದಿಂದ ಜಾರಿಯಲ್ಲಿದ್ದು ಆದೇಶದ ದಿನಾಂಕದಂದು ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದೂ ಸಂಪೂರ್ಣವಾಗಿ 
ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು ಹಾಗೂ ಸಮಾಪಕರು ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು 30 ದಿವಸದೊಳಗಾಗಿ ಈ ಕಛೇರಿಗೆ 
ಸಲ್ಲಿಸುವಂತೆ ಆದೇಶವನ್ನು ಮಾಡಲಾಗಿರುತ್ತದೆ. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ:30.9.2005 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ 

ಶಶಿಧರ ಎಲೆ 
ಪಿ.ಆರ್‌. 175 ಸಹಕಾರ ಸಂಘಗಳ ಉಪನಿಬಂಧಕರು, 
ಕೋಲಾರ ಜಿಲ್ಲೆ ಕೋಲಾರ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಸಂಖ್ಯೆ: ಎಲ್‌.ಆರ್‌.ಎಫ್‌/ಸಿಆರ್‌: 20/05-06, ದಿನಾಂಕ: 26ನೇ ನವೆಂಬರ್‌ 2005 

ವಿಷಯ: ಆಕ್ಸ್‌ ಮಿನಿಸ್ಟೀಸ್‌, ಬೆಂಗಳೂರು ರವರು ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಗಟ್ಟಹಳ್ಳಿ ಗ್ರಾಮದ ಸ.ನಂ. 33 
ರಲ್ಲಿ 1-00 ಎಕರೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಗೆ ಪಡೆಯಲು ಅನುಮತಿ 
ಕೋರಿರುವ ಬಗ್ಗೆ. 

ಆಕ್ಟ ಮಿನಿಸ್ಟ್ರೀಸ್‌, ಬೆಂಗಳೂರು ರವರು ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಗಟ್ಟಹಳ್ಳಿ ಗ್ರಾಮದ ಸ.ನಂ. 33 ರಲ್ಲಿ 1-00 
ಎಕರೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ 
ನಮೂನೆ-15ಎ ಮತ್ತು ನಮೂನೆ-15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪ ವಿಭಾಗ ರವರ 
ಪತ್ರ ಸಂಖ್ಯೆ:ಎಲ್‌.ಆರ್‌.ಎಫ್‌(ಎ)(109)ಸಿಆರ್‌:03/05-06, ದಿನಾಂಕ: 14.9.2005 ರಲ್ಲಿ ಪ್ರಸ್ತಾಪಿತ ಗ್ರಾಮದ ಸ.ನಂ. 33 ರಲ್ಲಿ 1-00 ಎಕರೆ 
ಜಮೀನನ್ನು ಖರೀದಿಗೆ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (111) ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ಕಂಪನಿಗಳ ನೋಂದಣಾಧಿಕಾರಿಗಳ ಕಛೇರಿ, ಬೆಂಗಳೂರು ಈ ಕಛೇರಿಯಲ್ಲಿ ದಿನಾಂಕ: 24.5.1979 ರಂದು 
ನೊಂದಾಯಿಸಲ್ಪಟ್ಟಿದೆ. ಖಾತೆದಾರರಿಂದ ಜಮೀನು ಖರೀದಿಗೆ ಪಡೆಯಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳೂ ಹಾಗೂ 
ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 04 ಯೂನಿಟ್‌ಗಳವರೆಗೆ ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 (11) ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ 
ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಗಟ್ಟಹಳ್ಳಿ ಗ್ರಾಮದ ಸ.ನಂ. 
33 ರಲ್ಲಿ 1-00 ಎಕರೆ ಜಮೀನನ್ನು ಆಕ್ಟ್‌) ಮಿನಿಸ್ಟೀಸ್‌, ನಂ.54, 55 ಎಂ.ಐ.ಜಿ. ಕೆಹೆಚ್‌ಬಿ ಕಾಲೋನಿ, 5ನೇ ಬ್ಲಾಕ್‌, ಕೋರಮಂಗಲ, 
ಬೆಂಗಳೂರು-95 ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕಲಂ 109 (11) ರಡಿ ಹಾಗೂ ಸರ್ಕಾರದ 
ತಿದ್ದುಪಡಿ ಅಧಿಸೂಚನೆ ನಂ: ವ್ಯಶಾಇ 47 ಶಾಸನ 2001 ಬೆಂಗಳೂರು ದಿನಾಂಕ: 23.4.2003 ರಂತೆ ಕೈಗಾರಿಕಾ ಉದ್ದೇಶಕ್ಕೆ 02 ಯೂನಿಟ್‌ಗಳಿದ್ದು, 
ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿದೆ. ಹಾಗೂ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಗೆ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ 
ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 ಪೆಯಿಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ 
ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ಪಟ್ಟಿ ವಲಯದಲ್ಲಿ ಬರುತ್ತಿದ್ದು, ಉದ್ದೇಶಿತ ಯೋಜನೆಗೆ ಉಪಯೋಗಿಸಿಕೊಳ್ಳಲು 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಬದಲಾವಣೆ ಮಾಡಿಕೊಳ್ಳತಕ್ಕದ್ದು. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95 
ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿಡಿಪಿ, ಒಡಿಪಿ ಹಾಗೂ ಹಸಿರು ವಲಯ ವ್ಯಾಪ್ತಿಯೊಳಗೆ, ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣ ಮುಕ್ತವಾಗಿ ಸರ್ಕಾರದಲ್ಲಿ ವಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಪಿ.ಆರ್‌. 178 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), ಬೆಂಗಳೂರು ಜಿಲ್ಲೆ ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೭೯೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು-03 
ಸಂಖ್ಯೆ: ಡಿಆರ್‌ಬಿ/2ಸಮಾಪನೆ/38/2005-06, ದಿನಾಂಕ: 20ನೇ ಫೆಬ್ರವರಿ 2006 
ವಿಷಯ : ಸಮಾಪನೆಯಲ್ಲಿರುವ ಸೇನಾವಿಹಾರ ಕೋ-ಆಪರೇಟಿವ್‌ ಹೌಸಿಂಗ್‌ ಸೊಸೈಟಿ ಲಿಮಿಟೆಡ್‌, ಬೆಂಗಳೂರು, ಇದರ ನೋಂದಣಿ 
ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಆದೇಶ ಸಮಸಂಖ್ಯೆ ದಿನಾಂಕ: 29.07.2005. 
2) ಸಹಕಾರಿ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಇವರ ಪತ್ರ ದಿನಾಂಕ: 07.02.2006. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 3ನೇ ವಲಯ, ಬೆಂಗಳೂರು ಇವರ ಪ್ರಸ್ತಾವ ದಿನಾಂಕ: 20.02.2006. 
ಪ್ರಸ್ತಾವನೆ: 
ಮೇಲೆ ಉಲ್ಲೇಖ-1 ರಲ್ಲಿರುವ ಆದೇಶದಂತೆ ಸೇನಾವಿಹಾರ ಕೋ-ಆಪರೇಟಿವ್‌ ಹೌಸಿಂಗ್‌ ಸೊಸೈಟಿ ಲಿಮಿಟೆಡ್‌, ಬೆಂಗಳೂರು, ಇದನ್ನು 
ಸಮಾಪನೆಗೊಳಿಸಿ ಸಮಾಪನಾಧಿಕಾರಿಯನ್ನು ನೇಮಿಸಿದ್ದು, ಈ ಆದೇಶದ ವಿರುದ್ಧ ಸಂಘದ ಸದಸ್ಯರು ಮೇಲ್ಲನವಿ ಸಲ್ಲಿಸಿದ್ದು, ಸದರಿ ಮೇಲ್ಮನವಿಯನ್ನು 
ಅಪೀಲು ಪ್ರಾಧಿಕಾರವು ವಜಾ ಮಾಡಿ, ಈ ಕಛೇರಿ ಆದೇಶವನ್ನು ಎತ್ತಿ ಹಿಡಿದಿರುತ್ತದೆ. ಸದರಿ ಸಮಾಪನೆಯಾದ ಸಂಘದ ಪೂರ್ಣ ಪ್ರಭಾರವನ್ನು 
ಸೇನಾವಿಹಾರ ಪ್ಲಾಟ್‌ ಮತ್ತು ಹೌಸ್‌ ಓನರ್ಸ್‌ ಅಸೋಸಿಯೇಷನ್‌, ಬೆಂಗಳೂರು, ಇವರಿಗೆ ವಹಿಸಿಕೊಟ್ಟಿದ್ದು, ಸಂಘದ ನೋಂದಣಿಯನ್ನು 
ರದ್ದುಗೊಳಿಸಲು ಉಲ್ಲೇಖ 2 ಮತ್ತು 3 ರಲ್ಲಿರುವ ಪ್ರಸ್ತಾವದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. ಮೇಲೆ ತಿಳಿಸಿದ ಪ್ರಸ್ತಾವವನ್ನು ಪರಿಶೀಲಿಸಿ, ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ರಲ್ಲಿ ಪ್ರತ್ಕಾಯೋಜನೆಯಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಸಹಕಾರ 
ಸಂಘಗಳ ಉಪನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಆದ ನಾನು ಸೇನಾವಿಹಾರ ಕೋ-ಆಪರೇಟಿವ್‌ ಹೌಸಿಂಗ್‌ ಸೊಸೈಟಿ ಲಿ., ಬೆಂಗಳೂರು, 
ಇದರ ನೋಂದಣಿ ಸಂಖ್ಯೆ: ಎಆರ್‌ಬಿ-44/ಆರ್‌ಜಿಎನ್‌/353/19763/94-95, ದಿನಾಂಕ: 20.05.1994 ರದ್ದುಗೊಳಿಸಿರುತ್ತೇನೆ. ಇದರಿಂದಾಗಿ ಈ 
ಸಂಘವು ಈ ಆದೇಶ ದಿನಾಂಕದಿಂದ ವಿಸರ್ಜನೆಯಾಗಿರುತ್ತದೆ ಮತ್ತು ಈ ಆದೇಶದ ದಿನಾಂಕದಿಂದ ವಿಸರ್ಜನೆಯಾಗಿದ್ದು, ಸಂಘ-ಸಂಸ್ಥೆಯಾಗಿರುವುದು 
(ಕಾರ್ಪೊರೇಟ್‌ ಬಾಡಿ) ನಿಂತು ಹೋಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ: 20.02.2006 ರಂದು ಹೊರಡಿಸಲಾಗಿದೆ. 
ಭೀಮಸೇನ ಬಂಕದ 
ಪಿ.ಆರ್‌. 573 ಸಹಕಾರ ಸಂಘಗಳ ಉಪನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ, 
ಸರ್ಕಾರಿ ಮುದ್ರಣಾಲಯ, ನಂ.6, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ.ಪೀಣ್ಯ 1ನೇ ಹಂತ, ತುಮಕೂರು ರಸ್ತೆ, ಬೆಂಗಳೂರು-560 058 
ಪ್ರಕಟಣೆ ಸಂಖ್ಯೆ: ಎಸ್‌.594/ ದಿನಾಂಕ: 4 / 6ನೇ ಮಾರ್ಚ್‌ 2006 
2005-2006ನೇ ಸಾಲಿನ ವಾರ್ಷಿಕ ಸರಕು ಪರಿಶೀಲನೆಯ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆಯಲ್ಲಿ 
ದಿನಾಂಕ: 1.4.2006 ರಿಂದ 22.4.2006 ರವರೆಗೆ ಎಲ್ಲಾ ಸರ್ಕಾರಿ ಕಛೇರಿಗಳಿಗೆ ಲೇಖನ ಸಾಮಗ್ರಿಗಳ ಮತ್ತು ಕಾಗದಗಳ ನೀಡಿಕೆಯನ್ನು 
ನಿಲ್ಲಿಸಲಾಗುತ್ತದೆ ಎಂಬ ವಿಷಯವನ್ನು ಸಂಬಂಧಿಸಿದ ಎಲ್ಲಾ ಸರ್ಕಾರಿ ಕಛೇರಿ ಹಾಗೂ ಅರೆ ಸರ್ಕಾರಿ ಕಛೇರಿಗಳಿಗೆ ಈ ಮೂಲಕ ತಿಳಿಯಪಡಿಸಲಾಗಿದೆ. 
ಹೆಚ್‌. ಗಂಗಯ್ಯ 
ನಿರ್ದೇಶಕರು. 
OFFICE OF THE DIRECTOR OF PRINTING, STATIONERY AND PUBLICATIONS 
GOVERNMENT PRESS, NO.6/E, 1st CROSS, K.1.A.D.B. PEENYA 1st STAGE, TUMKUR ROAD, 
BANGALORE-560 058 
NOTIFICATION No. S.594/ Dated: 4/ 6th March 2006 
It is hereby notified for the information of all the Government and Semi Government offices that 
there will be no issue of stationery articles and papers from the Government Stationery Depot, Bangalore 
from 1.4.2006 to 22.4.2006 (Both days inclusive) on account of Annual Stocke Verification for the year 
2005-2006. 


H. GANGAIAH 
P.R. 579 DIRECTOR 


ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಪ್ರಕಟಣೆ ಸಂಖ್ಯೆ: ಹಿಂವಅಇ:ಬೆಂಗ್ರಾ:ಬಿ3:ಸಿಆರ್‌-7/2005-06, ದಿನಾಂಕ: 25ನೇ ಫೆಬ್ರವರಿ 2006 
ವಿಷಯ : 2005-2006ನೇ ಸಾಲಿನಲ್ಲಿ ಬೆಂಗಳೂರು (ಗ್ರಾ) ಜಿಲ್ಲೆಯಿಂದ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರನ್ನು ನ್ಯಾಯಾಂಗ 
ಆಡಳಿತ ಹಾಗೂ ವಕೀಲ ವೃತ್ತಿಯ ತರಬೇತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ಅರ್ಜಿಗಳನ್ನು ಕರೆಯುವ ಬಗ್ಗೆ. 
ಉಲ್ಲೇಖ : 1) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಎಲ್‌ 68:ಎಸ್‌ಇಡಬ್ಲ್ಯೂ 89, ದಿನಾಂಕ: 2.11.1990. 
2) ಸರ್ಕಾರದ ಆದೇಶ ಸಂಖ್ಯೆ: ಸಕಇ 205 ಬಿಎಂಎಸ್‌ 99, ದಿನಾಂಕ: 17.10.1989. 
3) ಸರ್ಕಾರದ ಆದೇಶ ಸಂಖ್ಯೆ: ಸಕಇ 446 ಬಿಎಂಎಸ್‌ 2005, ದಿನಾಂಕ: 1.12.2005. 
2005-06ನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿರುವ ಹಿಂದುಳಿದ ವರ್ಗದವರಾದ ಅಂದರೆ ವರ್ಗ-1, 2ಎ, 3ಎ, 3ಬಿ 
ವರ್ಗಗಳಿಗೆ ಸೇರಿದ ಕಾನೂನು ಪದವೀಧರರಿಂದ ನ್ಯಾಯಾಂಗ ಆಡಳಿತದಲ್ಲಿ ಹಾಗೂ ತರಬೇತಿ ಅವಧಿಯಲ್ಲಿ ತರಬೇತಿ ಭತ್ಯೆ ಮಂಜೂರಾತಿಗಾಗಿ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


೩೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಹಿಂದುಳಿದ ವರ್ಗಗಳಿಗೆ ಸೇರಿದ ಈ ಕೆಳಕಂಡ ನಿಬಂಧನೆಗಳನ್ನು ಪಾಲಿಸಬಲ್ಲ ಕಾನೂನು ಪದವೀಧರ ಅಭ್ಯರ್ಥಿಗಳ ನಿಗದಿತ ಅರ್ಜಿ 


ನಮೂನೆಯನ್ನು ಈ ಕಛೇರಿಯಲ್ಲಿ ಪಡೆದು ಭರ್ತಿ ಮಾಡಲಾದ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳು, ಕಾನೂನು ಪದವೀಧರರ ಆಯ್ಕೆ ಸಮಿತಿ 
ಹಾಗೂ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಹಾಗೂ ಅಲ್ಲಸಂಖ್ಯಾತರ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 1ನೇ ಮಹಡಿ, 
ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ವೀದಿ ಬೆಂಗಳೂರು ಇವರ ಕಛೇರಿಯಲ್ಲಿ ದಿನಾಂಕ: 25.3.2006 ರೊಳಗೆ 
ಸಲ್ಲಿನುವುದು. 


1) 


2) 


3) 


4) 
5) 


8) 


9) 


10) 


11) 


12) 


13) 


14) 


ಅಭ್ಯರ್ಥಿಯು ಕಾನೂನು ಪದವೀಧರರಾಗಿದ್ದು, ಈ ತರಬೇತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು 
ಕಾನೂನು ಪದವಿ ಮುಗಿಸಿ 2 ವರ್ಷಗಳು ಮೀರಿರಬಾರದು. 
ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 150 ಬಿಸಿಎ 94, ದಿನಾಂಕ: 17ನೇ ಸೆಪ್ಟೆಂಬರ್‌ 94ರ ಆದೇಶದ ಅನುಸಾರ 
ಹಿಂದುಳಿದ ವರ್ಗ-1, 2ಎ, 3ಎ ಮತ್ತು 3ಬಿ ವರ್ಗೀಕರಣಕ್ಕೆ ಒಳಪಟ್ಟಿರಬೇಕು. ಹಾಗೂ ಮೇಲ್ಕಂಡ ವರ್ಗಗಳಿಗೆ ನಿಗದಿಪಡಿಸಲಾದ ಜಾತಿ 
ಆದಾಯ ಪ್ರಮಾಣ ಪತ್ರಗಳಲ್ಲಿ ವಿವರಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಲಾದ ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸಬೇಕು. 
ಪ್ರವರ್ಗ-1ನ್ನು ಹೊರತುಪಡಿಸಿ ಇತರೆ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ರೂ.15,000-00 ಗಳ ವಾರ್ಷಿಕ ಆದಾಯ ಮಿತಿಯನ್ನು 
ನಿಗದಿಪಡಿಸಲಾಗಿದೆ. 
ಅಭ್ಯರ್ಥಿಗಳು ಬಾರ್‌ ಕೌನ್ಸಿಲ್‌ನಲ್ಲಿ ಹೆಸರನ್ನು ನೋಂದಾಯಿಸಿರಬೇಕು. 
ಭರ್ತಿ ಮಾಡಲಾದ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳ ವಯಸ್ಸು 30 ವರ್ಷಗಳು 
ಮೀರಿರಬಾರದು. ಆದರೆ ವರ್ಗ-1ರ ಅಭ್ಯರ್ಥಿಗಳಿಗೆ ಒಂದು ವರ್ಷದ ರಿಯಾಯ್ತಿ ಇದ್ದು, ಅವರುಗಳು 31 ವರ್ಷ ಮೀರಿರಬಾರದು. 
ಅಭ್ಯರ್ಥಿಯ ಕೌಟುಂಬಿಕ ವಾರ್ಷಿಕ ವರಮಾನ ರೂ.15,000-00 ಗಳಿಗೆ ಮೀರಿರಬಾರದು. ಆದರೆ ವರ್ಗ-1 ರಲ್ಲಿ ಬರುವ ಮತೀಯ 
ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4 ವರ್ಷಗಳ ತರಬೇತಿ ಅವಧಿ ಇದ್ದು, ಈ 
ಮಧ್ಯದಲ್ಲಿ ತರಬೇತಿಯನ್ನು ಬಿಡಲು ಅವಕಾಶವಿರುವುದಿಲ್ಲ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4 ವರ್ಷಗಳ ತರಬೇತಿ ಅವಧಿ ಇದ್ದು, ಈ 
ಮಧ್ಯದಲ್ಲಿ ತರಬೇತಿಯನ್ನು ಬಿಡಲು ಅವಕಾಶವಿರುವುದಿಲ್ಲಾ. ಆದರೆ ಕೇಂದ್ರ ಸರ್ಕಾರ:ರಾಜ್ಯ ಸರ್ಕಾರದ ಕೆಲಸ ಸಿಕ್ಕಿದ ಅಭ್ಯರ್ಥಿಗಳಿಗೆ ಈ 
ಬಗ್ಗೆ ರಿಯಾಯಿತಿ ಇರುತ್ತದೆ. 
ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯ ಅವಧಿಯಲ್ಲಿ ತಿಂಗಳಿಗೆ 1,000-00 ರೂ.ಗಳ ತರಬೇತಿ ಭತ್ಯೆಯನ್ನು ನೀಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗೆ ಜಿಲ್ಲಾ ಆಯ್ಕೆ ಸಮಿತಿಯು ಪಬ್ಲಿಕ್‌ ಪ್ರಾಸಿಕ್ಕೂಟರ್ಸ್‌, ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳಿಗಿಂತ ಹೆಚ್ಚಿನ 
ವರ್ಷಗಳು ವಕೀಲಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಕೀಲರಲ್ಲಿ ಕಾನೂನು ತರಬೇತಿ ಪಡೆಯುವ ಸಲುವಾಗಿ ತರಬೇತಿಗೆ 
ಕಳುಹಿಸಿಕೊಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಯು ಈ ಇಲಾಖೆಯ ನಿಬಂಧನೆಗಳು ಹಾಗೂ ಸರ್ಕಾರದ ಆದೇಶಗಳಿಗೆ ಬದ್ಧನಾಗಿರುತ್ತೇನೆಂದು ಮುಚ್ಚಳಿಕೆಯನ್ನು 
ಬರೆದುಕೊಡಬೇಕು. 
ಆಯ್ಕೆಯಾದ ಅಭ್ಯರ್ಥಿಯು ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅಥವಾ ತರಬೇತಿ ಅವಧಿಯ ಮಧ್ಯದಲ್ಲಿ ತರಬೇತಿಯಿಂದ ಬಿಟ್ಟು ಹೋದಲ್ಲಿ 
ಸರ್ಕಾರ ಅವರಿಗಾಗಿ ಖರ್ಚು ಮಾಡಿದ ಹಣವನ್ನು ವರ್ಷಕ್ಕೆ ಶೇ.10 ರಷ್ಟು ಬಡ್ಡಿಯೊಂದಿಗೆ ಭೂ ಕಂದಾಯ ಬಾಕಿ ಎಂದು ಪರಿಗಣಿಸಿ 
ವಸೂಲಿ ಮಾಡಲಾಗುವುದು. 
ಹೆಚ್ಚಿನ ಮಾಹಿತಿಯನ್ನು ಅಭ್ಯರ್ಥಿಗಳು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, 1ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ಬೀದಿ, ಬೆಂಗಳೂರು-1 ಇವರ 
ಕಛೇರಿಯ ವೇಳೆಯಲ್ಲಿ ಪಡೆಯಬಹುದು. 
ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆ ಸಮಿತಿಯು ಸಂದರ್ಶನದ ದಿನಾಂಕ ಮತ್ತು ಸ್ಥಳಗಳನ್ನು ತಿಳಿಸಿದಾಗ ಸಂದರ್ಶನಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ 
ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 
ಅಭ್ಯರ್ಥಿಗಳು ಭರ್ತಿ ಮಾಡಲಾದ ಅರ್ಜಿಯೊಂದಿಗೆ ಅವಶ್ಯಕ ಮಾಹಿತಿಗಳಾದ ಕಾನೂನು ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯೊಂದಿಗೆ 
ಪ್ರಮಾಣಪತ್ರ ಹಾಗೂ ಅಂಕ ಪಟ್ಟಿಗಳ ದೃಢೀಕರಣ ಪ್ರತಿ ಹಾಗೂ ಜನ್ಮ ದಿನಾಂಕದ ಆಧಾರಕ್ಕಾಗಿ ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿ ಅಥವಾ 
ಟಿ.ಸಿ. ದೃಢೀಕೃತ ಪ್ರತಿಯನ್ನು ಲಗತ್ತಿಸಬೇಕು. 
ಅಪೂರ್ಣ ಮಾಹಿತಿಗಳಿಂದ ಕೂಡಿದ ಅರ್ಜಿಗಳನ್ನು ಹಾಗೂ ನಿಗದಿತ ದಿನಾಂಕದ ನಂತರ ಸ್ವೀಕೃತಿಯಾದ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು, 


ಪಿ.ಆರ್‌. 578 ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ, 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ತಾಲ್ಲೂಕು ಸಮಾಜ ಕಲ್ಕಾಣ ಅಧಿಕಾರಿಗಳ ಕಾರ್ಯಾಲಯ, ಧಾರವಾಡ 
ಅಧಿಸೂಚನೆ 
ಸಂಖ್ಯೆ: ತಾಸಕ:ಎಸ್‌.1:ಸಿಆರ್‌-4:2005-06/833, ದಿನಾಂಕ: 15ನೇ ಫೆಬ್ರವರಿ 2006 
ವಿಷಯ : ಮಾಹಿತಿ ಹಕ್ಕು ಪಡೆಯಲು ಅಧಿನಿಯಮ 2005ರ ಅನುಷ್ಠಾನದ ಬಗ್ಗೆ. 
ಉಲ್ಲೇಖ : ಮಾಹಿತಿ ಹಕ್ಕು ಪಡೆಯಲು ಅಧಿನಿಯಮ 2005 (2005ರ ಕೇಂದ್ರ ಕಾಯ್ದೆ ಸಂಖ್ಯೆ 22) 
ರಾಜ್ಯದಲ್ಲಿ ನಾಗರೀಕರಿಗೆ ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ಒಂದು ಶಾಸನವನ್ನು ರಚಿಸುವುದು ಅಗತ್ಯವೆಂದು ಮನಗಂಡು 


“ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005” (2005ರ ಕೇಂದ್ರ ಕಾಯ್ದೆ ಸಂಖ್ಯೆ: 22)ನ್ನು ಜಾರಿಗೊಳಿಸಲಾಗಿದೆ. ಈ ಅಧಿನಿಯಮದ ಪ್ರಕಾರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೭೯೫ 





ಆಯಾ ಕಛೇರಿ:ಸಂಸ್ಥೆಗಳನ್ನು ಸಾರ್ವಜನಿಕ ಪ್ರಾಧಿಕಾರಿಗಳೆಂದು ಗುರುತಿಸಿ ಸದರಿ ಅಧಿನಿಯಮ ಸೆಕ್ಸನ್‌ 5(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಆಯಾ ಕಛೇರಿ:ಸಂಸ್ಥೆಗಳಿಗೆ “ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಹಾಗೂ ಸೆಕ್ಷನ್‌ 5()ರ ಅಡಿಯಲ್ಲಿ “ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ” ಎಂದು ನೇಮಕ ಮಾಡಬೇಕಾಗಿದೆ. 

ಅದರಂತೆ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಈ ಕೆಳಕಂಡ ಸಂಸ್ಥೆಯನ್ನು ಮಾಹಿತಿ ಹಕ್ಕು ಪಡೆಯಲು ಅಧಿನಿಯಮ 2005ರ 
ಸೆಕ್ಷನ್‌ 24) ರನ್ವಯ “ಸಾರ್ವಜನಿಕ ಪ್ರಾಧಿಕಾರ” ಎಂದು ಗುರುತಿಸಬೇಕಾಗಿದೆ. ಸದರಿ ಸಂಸ್ಥೆಯಲ್ಲಿ “ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಹಾಗೂ 
“ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಗಳನ್ನು ಗುರುತಿಸಲಾಗಿದೆ. ಅದೇ ರೀತಿ ಅಧಿನಿಯಮದ ಸೆಕ್ಟನ್‌ 19(1)ರ ಅಡಿಯಲ್ಲಿ ಅಧಿನಿಯಮದಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಲು ಆಯಾ ಸಂಸ್ಥೆಗಳಲ್ಲಿ ಮೇಲ್ಮನವಿ ಪ್ರಾಧಿಕಾರ ಎಂದು ಗುರುತಿಸಲಾಗಿದೆ. 





























ಕ್ರ. ಸಂಸ್ಥೆಯ ಹೆಸರು (ಸಾರ್ವಜನಿಕ ಸಾರ್ವಜನಿಕ ಮಾಹಿತಿ ಸಹಾಯಕ ಸಾರ್ವಜನಿಕ ಮೇಲ್ಮನವಿ ಪ್ರಾಧಿಕಾರ 
ಸಂ. ಪ್ರಾಧಿಕಾರ) ಅಧಿಕಾರಿ ಮಾಹಿತಿ ಅಧಿಕಾರಿ 
1 | ತಾಲ್ಲೂಕು ಸಮಾಜ ಕಲ್ಮಾಣ ತಾಲ್ಲೂಕು ಸಮಾಜ ಕಲ್ಯಾಣ ಕಛೇರಿ ಅಧೀಕ್ಷಕರು ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಅಧಿಕಾರಿಗಳ ಕಛೇರಿ, ಧಾರವಾಡ ಅಧಿಕಾರಿಗಳು, ಧಾರವಾಡ ತಾಲ್ಲೂಕು ಪಂಚಾಯತ್‌, ಧಾರವಾಡ 
ಪಿ.ಆರ್‌. 535 ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು, ಧಾರವಾಡ. 


KARNATAKA STATE CONSUMER DISPUTES REDRESSAL COMMISSION 
Basava Bhawan, High Grounds, Bangalore-560 001 
NOTIFICATION No. KSC/ADM/48/2003-04, Dated: 22nd February 2006 
This is to notify that in between the summer vacation period from 24th day of April 2006 to 26th 
day of May 2006, Karnataka State Consumer Disputes Redressal Commission will conduct “State 
Commission Sittings" on the following days to hear urgent and other matters which are to be posted for 
Admission, hearing, and Arguments. 















































SL.NO. DAYS DATES 
1 Tuesday 25.04.2006 
2 Thursday 27.04.2006 
3 Tuesday 02.05.2006 
4 Thursday 04.05.2006 
5 Tuesday 09.05.2006 
6 Thursday 11.05.2006 
7 Tuesday 16.05.2006 
8 Thursday 18.05.2006 
9 Tuesday 23.05.2006 
10 Thursday 25.05.2006 





By the order of the Hon'ble President, 
K.L. SHIVALINGEGOWDA 
P.R. 543 Registrar-cum-Administrative Officer. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂ.ಸಿಎ:ಎಫ್‌:ಎಸ್‌ಆರ್‌-02:2006, ದಿನಾಂಕ: 18ನೇ ಫೆಬ್ರವರಿ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಬಿ. ನಾರಾಯಣ ಬಿನ್‌ ನಕ್ಕೂರ 55 ವರ್ಷ 1) ಬಿ.ಎಸ್‌. ಶ್ರೀಚರಣ್‌ ಬಿನ್‌ ಲೇಟ್‌ 
2) ಸುಂದರಿ ಕೋಂ ಬಿ. ನಾರಾಯಣ 45 ವರ್ಷ ಸುರೇಶ್‌ ಬಿ.ಎಸ್‌. ಶ್ರೀಚರಣ್‌, 
3) ಸತೀಶ ಬಿನ್‌ ಬಿ. ನಾರಾಯಣ 15 ವರ್ಷ ಎಸ್ಟೇಟ್‌ ಮಾಲೀಕರು, ಬಂದಿಹಳ್ಳಿ ಗ್ರಾಮ, ಜಮ್ಮವಹಳ್ಳಿ 
4) ರಮೇಶ ಬಿನ್‌ ಬಿ. ನಾರಾಯಣ 13 ವರ್ಷ ಅಂಚೆ, ಬೆಳಗೋಡು ಹೋ., ಬಾಳ್ಳುಪೇಟೆ, ಸಕಲೇಶಪುರ ತಾ: 
5) ಮಂಜುನಾಥ ಬಿನ್‌ ಬಿ. ನಾರಾಯಣ 11 ವರ್ಷ 2) ದಿ ಡಿವಿಜನಲ್‌ ಮ್ಯಾನೇಜರ್‌, 

ಬಂದಿಹಳ್ಳಿ ಗ್ರಾಮ, ಜಮ್ಮನವಹಳ್ಳಿ ಅಂಚೆ, ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ ಲಿ., 

ಬೆಳಗೋಡು ಹೋ: ಸಕಲೇಶಪುರ ತಾ: ಎಸ್‌.ಎಸ್‌. ಕಾಂಪ್ಲೆಕ್ಸ್‌, ಹಾಸನ. 

ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಬಾಬು ರವರು ಪ್ರತಿವಾದಿಯಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ: 25.8.2004 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಠ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ 


೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ 
ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 547 ಹಾಸನ ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂ.ಸಿಎ:ಎಫ್‌:ಎಸ್‌ಆರ್‌-03:2006, ದಿನಾಂಕ: 20ನೇ ಫೆಬ್ರವರಿ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಜವರೇಗೌಡ ಬಿನ್‌ ಜೋಲೆಗೌಡ 52 ವರ್ಷ 1) ಬಿ.ಎಸ್‌. ಗೀತಾಮಣಿ ಬಿನ್‌ ಶಿವಾನಂದಮೂರ್ತಿ 
2) ಲಕ್ಷ ಮ್ಮಕೋಂ ಜವರೇಗೌಡ 45 ವರ್ಷ ನಂ.1366:2, ಎಂ.ಆರ್‌.ಸಿ.ಆರ್‌. ಲೇಔಟ್‌, ಕೆ.ಹೆಚ್‌.ಬಿ. 
ವಾಸ: ಸಿಂಗಾಪುರ ಗ್ರಾಮ, ಕಸಬಾ ಹೋಬಳಿ, ಕಾಲೋನಿ, ಬೆಂಗಳೂರು-79, 
ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. 2 ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂಪನಿ ಲಿ., 


2ನೇ ಮಹಡಿ, ಇಂಡಿಯನ್‌ ಮೂಜೆಯಲ್‌ ಬಿಲ್ಲಿಂಗ್‌, ಎನ್‌.ಆರ್‌. 
ಸರ್ಕಲ್‌, ಬೆಂಗಳೂರು-2. 
ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಕಾಂತರಾಜು ಅಲಿಯಾಸ್‌ ರಾಜು ರವರು 
ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 08.03.2005 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಠ ಪರಿಹಾರವನ್ನು ಕೋರಿ ಮೇಲ್ಕಂಡ 
ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ 
ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 548 ಹಾಸನ ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂ.ಸಿಎ:ಎಫ್‌:ಎಸ್‌ಆರ್‌-04:2006, ದಿನಾಂಕ: 22ನೇ ಫೆಬ್ರವರಿ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಕೊಟ್ಟೂರಯ್ಯ ಬಿನ್‌ ಲೇಟ್‌ ಬಸವಯ್ಯ 1) ಹಸೀನಾ ಬೇಗಂ ಕೋಂ ಖಲಂದರ್‌ ಸಾಬ್‌, 
2) ಶ್ರೀಮತಿ ನಾಗರತ್ನ ಕೋಂ ಕೊಟ್ಟೂರಯ್ಯ ಮನೆ ನಂ.ಪಿ-19, ಹೌಸಿಂಗ್‌ ಬೋರ್ಡ್‌, ಬೇರು ಪೇಟೆ, ಹೊಸೂರು 
ಹಾರನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಟೌನ್‌, ಕೃಷ್ಣಗಿರಿ ಜಿಲ್ಲೆ, ತಮಿಳುನಾಡು. 
ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ 2) ವ್ಯವಸ್ಥಾಪಕರು, ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಲಿ., 


ಡಿ.ಒ.ವಿ. ಶಂಕರ್‌ ಹೌಸ್‌, 3ನೇ ಮಹಡಿ, ನಂ.01, ಆರ್‌.ಎಂ.ವಿ. 
ಬಡಾವಣೆ, ಮಿಕಾರಿ ವೃತ್ತ, ಬೆಂಗಳೂರು-81. 
ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಜಗದೀಶ ರವರು ಪ್ರತಿವಾದಿಯಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ: 31.08.2005 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಠ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ 
ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌. 549 ಹಾಸನ ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬ:ಕಾನಪ:37/2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಭಾಗುಬಾಯಿ ನಂದಪ್ಪಾ ಪಾಟೀಲ 1) ಎಸ್‌.ಆರ್‌. ಬನಕಟ್ಟೆ, ಲಾರಿ ಮಾಲಿಕರು, 
ವ: 45, ಉ: ಮನೆಕೆಲಸ ನಂ.ಎಂ.ಎಚ್‌.13/ಆರ್‌/1061, ಸಾ: ಸೋಲಾಪುರ (ಮಹಾರಾಷ್ಟ್ರ 


ಸಾ: ಅಥಾಲಟ್ಟಿ, ತಾ:ಜಿ: ವಿಜಾಪುರ 2) ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ ಕಂ. ನಿ., ಗುಲ್ಬರ್ಗಾ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೭೯೭ 





ಪ್ರಕಟಣೆ 
ಶ್ರೀ:ಶ್ರೀಮತಿ ಭಾಗುಬಾಯಿ ನಂದಪ್ಪಾ ಪಾಟೀಲ ಇವರುಗಳಾದ ತಾವು ಮೃತ ಹಣಮಂತ ಇವರ ತಾಯಿ ಎಂದೂ, ಅವರ ಸಾವಿಗಾಗಿ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಹಣಮಂತ ಇವರು ಒಂದನೇ ಪ್ರತಿವಾದಿಗಳಾದ ಎಸ್‌.ಆರ್‌. ಬನಕಟ್ಟೆ ಇವರ 
ಮಿನಿಲಾರಿ ಯಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. 
ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನ ಬದ್ದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, 
ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌. 552 ಉಪವಿಭಾಗ-1, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಚಿಕ್ಕಮಗಳೂರು ಜಿಲ್ಲೆ 
ಸಂಖ್ಯೆ: ಕಾಪಕಾ:ಎಫ್‌:14:2005 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಶ್ರೀಮತಿ ಮಲಾರ್‌ ಉರುಫ್‌ ಮಲ್ಲಿಗಾ 1). ಬಸವೇಗೌಡ 5/0 ಮಲ್ಲೇಗೌಡ, 60 ವರ್ಷ, 
ಕೋಂ ಲೇಟ್‌ ಮೋಹನರಾಜ್‌, 21 ವರ್ಷ ಕಾಫಿ ಪ್ಲಾಂಟರ್‌ ಜಾನ್‌ಬಾಸ್‌ ಎಸ್ಟೇಟ್‌, 
2) ಕು. ಅನುಷ 0/0 ಲೇ. ಶ್ರೀ ಮೋಹನರಾವ್‌, ಗೊಣಕಲ್‌ ವಿಲೇಜ್‌, ತೊಗರಿಹಂಕಲ್‌ ಅಂಚೆ, 
ಮೈನರ್‌ ಪ್ರತಿನಿಧಿ ಗಾರ್ಡಿಯನ್‌ ತಾಯಿ ಚಿಕ್ಕಮಗಳೂರು ತಾಲ್ಲೂಕು. 


3) ಕಾಳಿಯ ಪೆರುಮಾಳ 5/0 ವೀರಮುತ್ತು, 60 ವರ್ಷ ಕೂಲಿ ಕೆಲಸ. 
ವಾಸ: ಹಿರೆಬಿದರೆ ವಿಲೇಜ್‌, ಜಾಗರ ಹೋಬಳಿ, 
ತೊಗರಿ ಹಂಕಲ್‌ ಅಂಚೆ, ಚಿಕ್ಕಮಗಳೂರು ತಾಲ್ಲೂಕು. 
ಪ್ರಕಟಣೆ 
ಮೋಹನರಾಜ್‌ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 15.3.2005 ರಂದು ಅಪಘಾತ ಉಂಟಾಗಿ 
ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ 
ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿತರು 
ಯಾರು ಇಲ್ಲ ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಆರ್‌.ಬಿ. ಬಾಗೇವಾಡಿ 
ಪಿ.ಆರ್‌. 550 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಉಪವಿಭಾಗ-1, ಚಿಕ್ಕಮಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, ಚಿಕ್ಕಮಗಳೂರು ಜಿಲ್ಲೆ 
ಸಂಖ್ಯೆ: ಕಾಪಕಾ:ಎಫ್‌:22:2005 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
ಶ್ರೀಮತಿ ಪ್ರಭಾವತಿ ಕೋಂ ಲೇಟ್‌ ಸಾಂಬಮೇಸ್ತಿ 1) ಶ್ರೀಮತಿ ಅಶ್ತಿನಿ ಶೆಟ್ಟಿ, ಆಡಳಿತ ವರ್ಗ, ಕ್ಲಾಸಿಕ್‌ ಪ್ಲಾಂಟೇಷನ್ಸ್‌ 
ಲಿ ವ ಬ [of ದು ಣಃ 
ಕೈಮರ ಗ್ರಾಮ ಮತ್ತು ಅಂಚೆ, ಅಮ್ಮಡಿ ಎಸ್ಟೇಟ್‌, ಮೇಲಿನಪೇಟೆ ಕೊಪ್ಪ. 
ಚಿಕ್ಕಮಗಳೂರು ತಾಲ್ಲೂಕು. 2) ಶ್ರೀ ಕೆ. ಭಾಸ್ಕರ ಶೆಟ್ಟಿ, ಅಮ್ಮಣ ಎಸ್ಟೇಟ್‌ (ಕ್ಲಾಸಿಕ್‌ 


ಪ್ಲಾಂಟೇಷನ್ಸ್‌) ಕೊಪ್ಪ. 
ಪ್ರಕಟಣೆ 

ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 22.01.2002 ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ ಬಗ್ಗೆ 
ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ 
ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿತರು 
ಯಾರು ಇಲ್ಲ ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಆರ್‌.ಬಿ. ಬಾಗೇವಾಡಿ 
ಪಿ.ಆರ್‌. 551 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಚಿಕ್ಕಮಗಳೂರು. 


೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ವಿಜಾಪೂರ ಜಿಲ್ಲೆ, ವಿಜಾಪೂರ 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ/ಎಸ್‌ಆರ್‌-53:2006, ದಿನಾಂಕ: 16ನೇ ಫೆಬ್ರವರಿ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ವಿಶ್ವನಾಥ ಶೀಲವಂತ ಮಾನೆ, ವ: 55, ಉದ್ಯೋಗ ಕೂಲಿ, 1) ರೇವಣಸಿದ್ದಪ್ಪಾ ಆರ್‌ ಕೋರದೆ, ಟ್ರಾಕ್ಟರ್‌ ಮಾಲೀಕರು, 
ಸಾ: ಜೋಗಿಗಲ್ಲಿ, ವಿಜಾಪೂರ. ನಂ. ಎಂಎಚ್‌ 13/7129, ಸಾ: ಅಂಕಲಗಿ ತಾ: ಅಕ್ಕಲ 
2) ಶಾಂತಾಬಾಯಿ ವಿಶ್ವನಾಥ ಮಾನೆ, ವ: 50, ಕೋಭ, ಜಿ: ಸೋಲಾಪುರ. 
ಉದ್ಯೋಗ: ಮನೆಕೆಲಸ, ಸಾ: ಜೋಗಿಗಲ್ಲಿ ವಿಜಾಪೂರ. 2) ನ್ಯಾಶನಲ್‌ ಇನ್ಸೂರೆನ್ಸ್‌, ಬೆಳಗಾವಿ. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಸದವರಾಜ ವಿಶ್ವನಾಥ ಮಾನೆ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ: 14.02.2006 ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಹಾಗೂ 
ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಎಂ.ಡಿ. ಇಂಡಿ 
ಪಿ.ಆರ್‌. 583 ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಉಪವಿಭಾಗ-1, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ವಿಜಾಪೂರ ಜಿಲ್ಲೆ, ವಿಜಾಪೂರ 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ/ಎಸ್‌ಆರ್‌-42:2006, ದಿನಾಂಕ: 14ನೇ ಫೆಬ್ರವರಿ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಸೂರ್ಯಕಾಂತ ದರೆಪ್ಪಾ ಹಕ್ಕೆ 1) ಪುಲಕೇಶಿ ಪುರುಷೋತ್ತಮ ಗಲಗಲಿ 
ವಃ 45, ಉ: ಕೃಷಿ, ಸೌ: ಮೆಳಗಿ, ತಾ: ಇಂಡಿ, ವ: ಮೇಜರ್‌ ಉ: ಲಾರಿ ಮಾಲೀಕರು, ನಂ.ಕೆಎ 28/ಬಿ/ 6951 
ಜಿ: ವಿಜಾಪುರ. ಸೌ: ಹಳಸಂಗಿ ತಾ: ಇಂಡಿ, ಜಿ: ವಿಜಾಪುರ. 

2) ಸಿಂದೂಬಾಯಿ ಸೂರ್ಯಕಾಂತ ಹಕ್ಕೆ, 2) ಮ್ಯಾನೇಜರ್‌ ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., ಗುಲ್ಬರ್ಗಾ. 


ವ: 40, ಉ: ಮನೆಕೆಲಸ 
ಸೌ: ಮೆಳಗಿ, ತಾ: ಇಂಡಿ, ಜಿ: ವಿಜಾಪುರ 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಈರಣ್ಣ ಸೂರ್ಯಕಾಂತ ಹಕ್ಕೆ ಇವರು ಪ್ರತಿವಾದಿಗಳ 
ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ: 7.02.2006 ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ 
ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಹಾಗೂ 
ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಎಂ.ಡಿ. ಇಂಡಿ 
ಪಿ.ಆರ್‌. 553 ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಉಪವಿಭಾಗ-1, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬ:ಕಾನಪ:ಮಪ್ರ:ಎಸ್‌ಆರ್‌-57:2006, ದಿನಾಂಕ: 20ನೇ ಫೆಬ್ರವರಿ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ವಿಠಲ ತಂದೆ ಜೀವಸಿಂಗ್‌ ಧಪೇದಾರ 1) ಶ್ರೀಮತಿ ನೀಲವ್ವ ಎಂ ಜಂಬಗಿ 

2) ಗಂಗಾಬಾಯಿ ಗಂಡ ವಿಠಲ ಧಪೇದಾರ ವಾಸ: ಹೋರ್ತಿ, ತಾಲ್ಲೂಕು ಇಂಡಿ, ಜಿಲ್ಲೆ ಬಿಜಾಪೂರ. 
3) ಸಂಬಾಜಿ ತಂದೆ ವಿಠಲ ಧಪೇದಾರ 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, 

4) ಗೋಪಾಲ ತಂದೆ ವಿಠಲ ಧಪೇದಾರ ನ್ಯೂ ಇಂಡಿಯಾ ಅಸೂರೆನ್ಸ್‌ ಕಂ. ಲಿ., ಗುಲ್ಬರ್ಗಾ. 


ವಾಸ: ಹಡಲಸಂಗ, ತಾಲ್ಲೂಕ ಇಂಡಿ, 
ಸಧ್ಯದ ವಾಸ: ಸ್ಟೇಷನ್‌ ಬ್ಯಾಕ್‌ ರೋಡ್‌, ಬಿಜಾಪುರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೭೯೯ 





ಪ್ರಕಟಣೆ 
ಶ್ರೀ:ಶ್ರೀಮತಿ 1) ವಿಠಲ ತಂದೆ ಜೀವಸಿಂಗ್‌ ಧಪೇದಾರ 2) ಗಂಗಾಬಾಯಿ ಗಂಡ ವಿಠಲ ಧಪೇದಾರ 3) ಸಂಬಾಜಿ ತಂದೆ ವಿಠಲ ಧಪೇದಾರ 
4) ಗೋಪಾಲ ತಂದೆ ವಿಠಲ ಧಪೇದಾರ ಇವರುಗಳಾದ ತಾವು ಮೃತ ಬಸವರಾಜ ತಂದೆ ವಿಠಲ ಧಪೇದಾರ ಇವರ ತಂದೆ-ತಾಯಿ ಮತ್ತು ಅಣ್ಣ-ತಮ್ಮ 
ಎಂದೂ, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಬಸವರಾಜ ತಂದೆ ವಿಠಲ ಧಪೇದಾರ 
ಇವರು ಒಂದನೇ ಪ್ರತಿವಾದಿಗಳಾದ ಶ್ರೀಮತಿ ನೀಲವ್ವ ಎಂ ಜಂಬಗಿ ಇವರ ಗೂಡ್ಸ್‌ ಕ್ಕಾರಿಂಗ್‌ ವೈಕಲ್‌ ನಂ. ಕೆಎ 28:ಎ-0915 ಯಲ್ಲಿ ಕ್ಲೀನರ್‌ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನ ಬದ್ದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಜಿ. ಸಿದ್ದಲಿಂಗಪ್ಪ ಆಲೂರು 
ಪಿ.ಆರ್‌. 554 ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪೂರ ಜಿಲ್ಲೆ, ಬಿಜಾಪೂರ. 
ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, 
ನಂ.146, 3ನೇ ಮುಖ್ಯ ರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 ರವರ ನಡವಳಿಗಳು 
ಕ್ರಮಾಂಕ: ಡಿಆರ್‌ಬಿ/ಸಮಾಪನೆ/42/2005-06, ದಿನಾಂಕ: 20ನೇ ಫೆಬ್ರವರಿ 2006 
ವಿಷಯ : ಸಮಾಪನೆಯಲ್ಲಿರುವ ಭಾಗ್ಯಜ್ಯೋತಿ ಕನ್ಸೂಮರ್ಸ್‌ ಕೋ-ಆಪರೇಟಿವ್‌ ಸೊಸೈಟಿ (ಲಿ) ಸರ್ವೆ ನಂ.46, ಸ.ನಿ.1353, 
ಸಣ್ಣಕ್ಕಿಬಯಲು, ಕಮಲಾನಗರ 2ನೇ ಹಂತ, ಬೆಂಗಳೂರು-79 ಈ ಸಹಕಾರ ಸಂಘವನ್ನು ಪುನಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿಯ ಇದೇ ಕ್ರಮಾಂಕದ ಪತ್ರ ದಿನಾಂಕ: 19.11.2005ರ ನೋಟೀಸು. 
2) ಈ ಕಛೇರಿಯ ಇದೇ ಕ್ರಮಾಂಕದ ಪತ್ರ ದಿನಾಂಕ: 13.12.2005ರ ಆದೇಶ. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ಹಾಗೂ ಸಮಾಪನಾಧಿಕಾರಿ ಶ್ರೀ ಭಾಗ್ಯಜ್ಯೋತಿ 
ಕನ್ಸೂಮರ್ಸ್‌ ಕೋ-ಆಪರೇಟಿವ್‌ ಸೊಸೈಟಿ (ಲಿ) ಬೆಂಗಳೂರು ಇವರ ಪತ್ರದ ದಿನಾಂಕ: 17.02.2006. 
ಪ್ರಸ್ತಾವನೆ: 
ಶ್ರೀ ಭಾಗ್ಯಜ್ಯೋತಿ ಕನ್ಸೂಮರ್ಸ್‌ ಕೋ-ಆಪರೇಟಿವ್‌ ಸೊಸೈಟಿ (ಲಿ), ಸರ್ವೆ ನಂ.46, ಸ.ನಿ.1353, ಸಣ್ಣಕ್ಕಿಬಯಲು, ಕಮಲಾನಗರ 2ನೇ 
ಹಂತ, ಬೆಂಗಳೂರು-79 ಈ ಸಹಕಾರ ಸಂಘವು ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಆನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿ ಈ 
ಕಛೇರಿಯ ಗಮನಕ್ಕೆ ತರಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಸದರಿ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಮನಗಂಡು ಸಹಕಾರ ಸಂಘಗಳ 
ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಅವರ ದಿನಾಂಕ: 22.12.2004ರ ಪ್ರಕಟಣೆಯ ರೀತ್ಯಾ, 
ಮೇಲ್ಕಂಡ ಸಂಘದ ಹೆಸರನ್ನು ದಿನಾಂಕ: 2.3.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ 
ಸಂಘದ ಸದಸ್ಕರಾಗಲೀ ಆಡಳಿತ ಮಂಡಳಿಯ ಸದಸ್ಯರಾಗಲೀ ಅಥವಾ ಸಾರ್ವಜನಿಕರಾಗಲೀ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ 
ಆಕ್ಷೇಪಣೆಗಳಿದ್ದಲ್ಲಿ, ಈ ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ 
ಸೂಚನೆ ನೀಡಲಾಗಿತ್ತು. ತದನಂತರ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು/[ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ 
(1) ರಲ್ಲಿ ಕಾಣಿಸಿರುವ ದಿನಾಂಕ: 19.11.2005ರ ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ 
ಕಲಂ 72 ರನ್ವಯ ಸಮಾಪನೆಗೊಳಿಸಿ ಸಂಘದ ನೋಂದಣಿಯನ್ನು ಏಕೆ ರದ್ದುಪಡಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ 
ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ 
ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿರುವುದರಿಂದ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರ ರೀತ್ಯಾ ಹೊರಡಿಸಿರುವ ಉಲ್ಲೇಖ 
(2) ರಲ್ಲಿ ಕಾಣಿಸಿರುವ ದಿನಾಂಕ: 13.12.2005ರ ಆದೇಶದನ್ವಯ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಿದ್ದು, ಸದರೀ 
ಕಾಯ್ದೆಯ ಕಲಂ 73 ರನ್ವಯ ಸಹಕಾರಿ ಅಭಿವೃದ್ಧಿ ಬೆಂಗಳೂರು ಉತ್ತರ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ 
ಪ್ರಭಾರದಲ್ಲಿ ನೇಮಕ ಮಾಡಲಾಗಿತ್ತು. 
ಸಹಕಾರ ಅಭಿವೃದ್ಧಿ ಅಧಿಕಾರಿ ಬೆಂಗಳೂರು ಉತ್ತರ ತಾಲ್ಲೂಕು ಹಾಗೂ ಸಂಘದ ಸಮಾಪನಾಧಿಕಾರಿಯವರು ಉಲ್ಲೇಖ (3) ರಲ್ಲಿ 
ಕಾಣಿಸಿರುವ ಅವರ ದಿನಾಂಕ: 17.2.2006ರ ಪತ್ರದಲ್ಲಿ ತಾನು ದಿನಾಂಕ: 25.01.2006 ರಂದು ಮೇಲ್ಕಂಡ ಸಹಕಾರ ಸಂಘದ ಸಮಾಪನಾಧಿಕಾರಿಯ 
ಪ್ರಭಾರವನ್ನು ವಹಿಸಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ. ಅವರು ಮುಂದುವರಿದು, ಸಂಘದಲ್ಲಿರುವ ಲೆಕ್ಕ ಪುಸ್ತಕಗಳನ್ನು ಪರಿಶೀಲಿಸಲಾಗಿ ಸಂಘದ 
ಲೆಕ್ಕ-ಪುಸ್ತಕಗಳು 2002-2003ನೇ ಸಾಲಿನವರೆಗೆ ಲೆಕ್ಕಪರಿಶೋಧನೆಯಾಗಿದ್ದು, ತದನಂತರ ಸಂಘದ ಲೆಕ್ಕಪುಸ್ತಕಗಳನ್ನು ಸಂಘದಲ್ಲಿ ನಿರ್ವಹಿಸಿದ್ದು, 
ಸಂಘವು ಪ್ರತಿವರ್ಷ ವಾರ್ಷಿಕ ಸರ್ವಸದಸ್ಯರ ಮಹಾಸಭೆಯನ್ನು ನಡೆಸಿರುವುದಾಗಿ ತಿಳಿಸಿರುತ್ತಾರೆ. ಸಂಘದ ಹಿಂದಿನ ಆಡಳಿತ ಮಂಡಳಿಯು ಆಗಿಂದಾಗ್ಗೆ 
ಆಡಳಿತ ಮಂಡಳಿ ಸಭೆಯನ್ನು ನಡೆಸಿದ್ದು, ತಹಲ್‌ವರೆವಿಗೂ ಸಭೆಯ ನಡೆವಳಿಗಳನ್ನು ದಾಖಲಿಸಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈ ಸಹಕಾರ 
ಸಂಘವು ಹಾಲಿ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಲ್ಲಿ ನ್ಯಾಯಬೆಲೆ ಅಂಗಡಿಯ ವ್ಯವಹಾರ ನಡೆಸುತ್ತಾ ಬಂದಿದ್ದು, 
ಕಾರ್ಯ-ಚಟುವಟಿಕೆ ನಡೆಸುತ್ತಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿರುವುದನ್ನು ರದ್ದುಗೊಳಿಸಿ ಸಂಘವನ್ನು ಕೆಲವು 
ಷರತ್ತಿಗೆ ಒಳಪಟ್ಟು ಪುನಃಶ್ಚೇತನಗೊಳಿಸುವಂತೆ ಹಾಗೂ ಸಂಘವನ್ನು ಕಾರ್ಯನಿರತ ಸಹಕಾರ ಸಂಘಗಳ ಪಟ್ಟಿಗೆ ಸೇರಿಸುವಂತೆ ಅವರು ಕೋರಿರುತ್ತಾರೆ. 
ಸಂಘದ ಹಾಲಿ ಇರುವ ಆಡಳಿತ ಮಂಡಳಿಯು 2004-05 ರಿಂದ 2008-00ರ 5 ವರ್ಷಗಳ ಅವಧಿಗೆ ದಿನಾಂಕ: 02.08.2004 ರಂದು 
ಆಯ್ಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸದರೀ ಆಡಳಿತ ಮಂಡಳಿಯನ್ನೇ ಮುಂದುವರಿಸುವಂತೆ ಅವರು ಕೋರಿರುತ್ತಾರೆ. 


೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಸಂಘದ ಸಮಾಪನಾಧಿಕಾರಿಯವರ ಪ್ರಸ್ತಾವವನ್ನು ಪರಿಶೀಲಿಸಿದೆ. ಅವರು ಒದಗಿಸಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಮೇಲ್ಕಂಡ 
ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವುದು ಕಂಡುಬಂದಿದ್ದು, ಈ ಹಿನ್ನೆಲೆಯಲ್ಲಿ ಕೆಲವು ಷರತ್ತುಗಳಿಗೆ 
ಒಳಪಟ್ಟು ಸಂಘವನ್ನು ಸಮಾಪನೆಗೊಳಿಸಿರುವುದನ್ನು ರದ್ದುಪಡಿಸಿ, ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ವಾಸ್ತವಾಂಶಗಳ ಹಿನ್ನೆಲೆಯಲ್ಲಿ ಹಾಗೂ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 720) 
ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲೂ ಕ869/ಸಿಎಲ್‌ಎಂ/2001 ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಬಿ.ಸಿ. ಸತೀಶ್‌, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಆದ ನಾನು ಶ್ರೀ ಭಾಗ್ಯಜ್ಯೋತಿ ಕನ್ಸೂಮರ್ಸ್‌ 
ಕೋ-ಆಪರೇಟಿವ್‌ ಸೊಸೈಟಿ (ಲಿ) ಸರ್ವೆ ನಂ.46, ಸ.ನಿ.1353, ಸಣ್ಣಕ್ಕಿಬಯಲು, ಕಮಲಾನಗರ 2ನೇ ಹಂತ, ಬೆಂಗಳೂರು-79 ಈ 
ಸಹಕಾರ ಸಂಘವನ್ನು ಕಲಂ 72(ಎ) ರನ್ವಯ ಹೊರಡಿಸಿರುವ ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ: 08.12.2005ರ ಆದೇಶದ ರೀತ್ಕಾ 
ಸಮಾಪನೆಗೊಳಿಸಿರುವುದನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಈ ಮೂಲಕ ಆದೇಶಿಸಿರುತ್ತೇನೆ ಹಾಗೂ ಸದರೀ ಸಹಕಾರ ಸಂಘವನ್ನು ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಪುನಃಶ್ಚೇತನಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಂಘದ ಈ ಹಿಂದಿನ ಆಡಳಿತ ಮಂಡಳಿಯು 2004-05 ರಿಂದ 
2008-09ನೇ ಸಾಲುಗಳ ಅವಧಿಗೆ ಆಯ್ಕೆಯಾಗಿರುವುದರಿಂದ, ಈ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳು ಅವರ ಅವಧಿ ಮುಗಿಯುವ ವರೆಗೆ 
ಮುಂದುವರಿಯತಕ್ಕದ್ದು ಎಂದೂ ಈ ಮೂಲಕ ಆದೇಶಿಸಲಾಗಿದೆ. 
ಷರತ್ತುಗಳು 
(1) ಸಂಘದ ದುಡಿಯುವ ಬಂಡವಾಳವನ್ನು ಷೇರು ಧನ ಸಂಗ್ರಹಿಸುವುದರ ಮೂಲಕ ಹೆಚ್ಚಿಸಿಕೊಳ್ಳುವುದು. 
(2) ಸಂಘದ ಸದಸ್ಯರುಗಳ ಹಿತಕ್ಕಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮಿಕ್ರೊಂಡು ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು. 
(3) ಸಂಘದ ಉಪ ನಿಯಮಗಳಲ್ಲಿರುವ ಉದ್ದೇಶಗಳಿಗನುಗುಣವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವುದು. 
(4) ಕರ್ನಾಟಕ ಸಹಕಾರ ಸಂಘಗಳ ನಿಯಮ 17 ರಂತೆ ಸಂಘದ ಸಿಬ್ಬಂದಿಯ ವೃಂದಬಲ ಮತ್ತು ವೇತನ ಶ್ರೇಣಿಗಳನ್ನು ಇಲಾಖೆಯಿಂದ 
ಅನುಮೋದನೆ ಪಡೆಯುವುದು. 
(5) ಲೆಕ್ಕ ಪರಿಶೋಧನಾ ಇಲಾಖೆಗೆ ಪತ್ರ ಬರೆದು 2003-04ನೇ ಸಾಲಿನಿಂದ ಲೆಕ್ಕ-ಪುಸ್ತಕಗಳನ್ನು ಪರಿಶೋಧನೆ ಮಾಡುವಂತೆ ಅಡಿಟ್‌ 
ಇಲಾಖೆಯಲ್ಲಿ ಮನವಿ ಮಾಡುವುದು. 
(0 ಸಂಘವು ಸಹಕಾರ ಸಂಘಗಳ ಕಾಯ್ದೆಯ ಕಲಂ 29 ಜಿ(6ಯ ರೀತ್ಯಾ ನಿಗದಿಪಡಿಸಿರುವ ಮಾಹಿತಿಗಳನ್ನು ತಪ್ಪದೇ ಈ ಕಛೇರಿಗೆ 
ಸಲ್ಲಿಸತಕ್ಕದ್ದು. 
(7) ಸಂಘವು ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಾವಳಿಗಳ ಅವಕಾಶಗಳ ರೀತ್ಕಾ ನಿಗದಿತ ಅವಧಿಯ ಒಳಗೆ ಸಂಘದ ಸರ್ವಸದಸ್ಯರ 
ಸಭೆ ಹಾಗೂ ಆಡಳಿತ ಮಂಡಳಿ ಸಭೆ ಮತ್ತು ಪದಾಧಿಕಾರಿಗಳ ಚುನಾವಣೆಯನ್ನು ನಡೆಸತಕ್ಕದ್ದು. 
(8) ಸಂಘದ ನೋಂದಾಯಿತ ಮೂಲ ಉಪನಿಯಮಗಳನ್ನು ಪತ್ತೆ ಹಚ್ಚಿ ನಿರ್ವಹಿಸಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳತಕ್ಕದ್ದು. 
(9) ಸಂಘದ ನಿವ್ವಳ ನಷ್ಟವನ್ನು ಕಡಿಮೆ ಮಾಡಲು ಸಂಘದ ಖರ್ಚು-ವೆಚ್ಚಗಳನ್ನು ಕಡಿತಗೊಳಿಸುವುದು. 
(10) ದಿನಾಂಕ: 31.3.2003ರ ಅಂತ್ಯಕ್ಕೆ ಸರ್ಕಾರಕ್ಕೆ ಬಾಕಿ ಇರುವ ಲೆಕ್ಕ ಪರಿಶೋಧನಾ ಶುಲ್ಕ ರೂ.13,818- ಗಳನ್ನು ಕೂಡಲೇ ಸಂಬಂಧಿಸಿದ 
ಖಾತೆಗೆ ಜಮಾ ಮಾಡುವುದು. 
(11) ಸದಸ್ಯರ ಪಾವತಿಯಾದ ಷೇರು ಬಂಡವಾಳಕ್ಕಿಂತಲೂ ನಿವ್ವಳ ನಷ್ಟವು ಹೆಚ್ಚಿಗೆ ಇರುವುದರಿಂದ ವಿಶೇಷ ಕಾರ್ಯ-ಚಟುಟಿಕೆಗಳನ್ನು 
ಉಪನಿಯಮದ ಉದ್ದೇಶಗಳಂತೆ ಹಮ್ಮಿಕೊಂಡು ಆರು ತಿಂಗಳೊಳಗಾಗಿ ನಿವ್ವಳ ನಷ್ಟವನ್ನು ಹೋಗಲಾಡಿಸುವುದು. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 20.02.2006 ರಂದು ನೀಡಿರುತ್ತೇನೆ. 
ಬಿ.ಸಿ. ಸತೀಶ್‌ 
ಪಿ.ಆರ್‌. 556 ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಬಳಕೆದಾರರ ಸಹಕಾರ ಸಂಘ ನಿ,, ಕೊಂಗರಹಳ್ಳಿ, ಬಂಗಾರಪೇಟೆ ತಾಲ್ಲೂಕು ಈ ಸಂಘದ ನೋಂದಣಿಯನ್ನು 
ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಆದೇಶದ ಸಂಖ್ಯೆ: ಡಿಆರ್‌ಕೆಎಲ್‌ಕ್ಕೂಡಿ/71/97-98, ದಿನಾಂಕ: 29.11.1997. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರ ಸಂಖ್ಯೆ: ಎಆರ್‌.49/ಎಲ್‌ಕ್ಕೂಡಿ/ 
ಸಿಆರ್‌-113/97-98, ದಿನಾಂಕ: 19.1.2006. 
ಪ್ರಸ್ತಾವನೆ: 
ಬಳಕೆದಾರರ ಸಹಕಾರ ಸಂಘ ನಿ., ಕೊಂಗರಹಳ್ಳಿ, ಬಂಗಾರಪೇಟೆ ತಾಲ್ಲೂಕು ಈ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಕೋಲಾರ ಉಪವಿಭಾಗ ಇವರ ಆದೇಶ ಸಂಖ್ಯೆ: ಎಆರ್‌-49/ಪಿಎಲ್‌ಎನ್‌/ಸಿಆರ್‌-16/ಆರ್‌ಜಿಎನ್‌/19260/92-93, ದಿನಾಂಕ: 29.6.1992 ರಂತೆ 
ನೋಂದಣಿಯಾಗಿರುತ್ತದೆ. ಈ ಸಹಕಾರ ಸಂಘವು ಉದ್ದೇಶಿತ ಬೈಲಾ ಸಹಕಾರ ಸಂಘಗಳ ಕಾಯ್ದೆ ರೀತ್ಕಾ ಹಾಗೂ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ 
ಸಂಘವು ಕಾರ್ಯನಿರ್ವಹಿಸದೆ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡ ಪ್ರಯುಕ್ತ ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಈ ಸಂಘವನ್ನು 
ಯಣಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡು ಸಹಕಾರ ಕಾಯ್ದೆ ರೀತ್ಕಾ ಸಮಾಪನಾ ಸಹಕಾರ ಸಂಘದ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೮೦೧ 





ಆಸ್ತಿ ಮತ್ತು ಜವಾಬ್ದಾರಿಯನ್ನು ಶೂನ್ಯಗೊಳಿಸಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರಿಗೆ 
ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ಧತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗರವರು ಸಮಾಪನಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯವಾಗಿರುವುದನ್ನು ಖಚಿತಪಡಿಸಿ, ಸಂಘದ ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಈ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲವೆಂದು ಅಭಿಪ್ರಾಯಿಸಿ, ಯಣ ಸಮಾಪನಾ ಸಹಕಾರ 
ಸಂಘವನ್ನು ಸಹಕಾರ ಕಾಯ್ದೆ ಕಲಂ 75ರ ರೀತ್ಕಾ ನೋಂದಣಿ ರದ್ಧತಿ ಮಾಡಲು, ಸಂಘವನ್ನು ವಿಸರ್ಜಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ 
ಕಛೇರಿಗೆ ಉಲ್ಲೇಖ (2) ರಂತೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಸಮಾಪನಾ ಕಾರ್ಯವನ್ನು ಪೂರ್ಣಗೊಳಿಸಿರುವುದರಿಂದ, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಶಿಫಾರಸ್ಸಿನೊಂದಿಗೆ ಸಲ್ಲಿಸಿರುವ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ 
ಪ್ರಸ್ತಾವನೆ ಸೂಕ್ತವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊಡಡಿಸಿದೆ. 

ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-71/1997-98, ದಿನಾಂಕ:13ನೇ ಫೆಬ್ರವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಬಳಕೆದಾರರ ಸಹಕಾರ ಸಂಘ ನಿ., ಕೊಂಗರಹಳ್ಳಿ, ಬಂಗಾರಪೇಟೆ ತಾಲ್ಲೂಕು ಈ 
ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಎಆರ್‌-49/ಪಿಎಲ್‌ಎನ್‌/ಸಿಆರ್‌.16/ಆರ್‌ಜಿಎನ್‌/19260/92-93, ದಿನಾಂಕ: 29.6.1999 ನ್ನು ರದ್ದುಗೊಳಿಸಿ 
ಸಂಘವನ್ನು ವಿಸರ್ಜಿಸಿ ಆದೇಶಿಸಿದ್ದೇನೆ. 

ಈ ಆದೇಶದ ದಿನಾಂಕದಿಂದ ಸದರಿ ಸಂಘವು ಅಸ್ಥಿತ್ವದಲ್ಲಿಲ್ಲದೆ ಸಂಪೂರ್ಣವಾಗಿ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ: 13.2.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 
ಪಿ.ಆರ್‌. 557 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 

ವಿಷಯ : ಶ್ರೀನಿವಾಸ ಬಳಕೆದಾರರ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ 

ಉಲ್ಲೇಖ : 1) ಈ ಕಛೇರಿ ಆದೇಶದ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/60/97-98, ದಿನಾಂಕ: 29.11.1997. 

2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರ ಸಂಖ್ಯೆ: ಸನಿ.49ಎಲ್‌ಕ್ಕೂಡಿ/ 
ಸಿಆರ್‌-14/95-96, ದಿನಾಂಕ: 18.1.2006. 

ಪ್ರಸ್ತಾವನೆ: 

ಶ್ರೀನಿವಾಸ ಬಳಕೆದಾರರ ಸಹಕಾರ ಸಂಘ ನಿ., ಬಂಗಾರಪೇಟೆ ಈ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ 
ಉಪವಿಭಾಗ ಇವರ ಆದೇಶ ಸಂಖ್ಯೆ: ಎಆರ್‌ಕೆ/ಸಿಆರ್‌.715:ಆರ್‌ಜಿಎನ್‌/13471/95-96, ದಿನಾಂಕ: 14.3.1998 ರಂತೆ 
ನೋಂದಣಿಯಾಗಿರುತ್ತದೆ. ಈ ಸಹಕಾರ ಸಂಘವು ಉದ್ದೇಶಿತ ಬೈಲಾ ಸಹಕಾರ ಸಂಘಗಳ ಕಾಯ್ದೆ ರೀತ್ಕಾ ಹಾಗೂ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ 
ಸಂಘವು ಕಾರ್ಯನಿರ್ವಹಿಸದೆ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡ ಪ್ರಯುಕ್ತ ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಈ ಸಂಘವನ್ನು 
ಯಣಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡು ಸಹಕಾರ ಕಾಯ್ದೆ ರೀತ್ಕಾ ಸಮಾಪನಾ ಸಹಕಾರ ಸಂಘದ 
ಆಸ್ತಿ ಮತ್ತು ಜವಾಬ್ದಾರಿಯನ್ನು ಶೂನ್ಯಗೊಳಿಸಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರಿಗೆ 
ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ಧತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗರವರು ಸಮಾಪನಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯವಾಗಿರುವುದನ್ನು ಖಚಿತಪಡಿಸಿ, ಸಂಘದ ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಈ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲವೆಂದು ಅಭಿಪ್ರಾಯಿಸಿ, ಯಣ ಸಮಾಪನಾ ಸಹಕಾರ 
ಸಂಘವನ್ನು ಸಹಕಾರ ಕಾಯ್ದೆ ಕಲಂ 75ರ ರೀತ್ಕಾ ನೋಂದಣಿ ರದ್ಧತಿ ಮಾಡಲು, ಸಂಘವನ್ನು ವಿಸರ್ಜಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ 
ಕಛೇರಿಗೆ ಉಲ್ಲೇಖ (2) ರಂತೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಸಮಾಪನಾ ಕಾರ್ಯವನ್ನು ಪೂರ್ಣಗೊಳಿಸಿರುವುದರಿಂದ, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಶಿಫಾರಸ್ಸಿನೊಂದಿಗೆ ಸಲ್ಲಿಸಿರುವ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ 
ಪ್ರಸ್ತಾವನೆ ಸೂಕ್ತವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊಡಡಿಸಿದೆ. 

ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-60/1997-98, ದಿನಾಂಕ: 13ನೇ ಫೆಬ್ರವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಶ್ರೀನಿವಾಸ ಬಳಕೆದಾರರ ಸಹಕಾರ ಸಂಘ ನಿ., ಬಂಗಾರಪೇಟೆ ಈ ಸಹಕಾರ 
ಸಂಘದ ನೋಂದಣಿ ಸಂಖ್ಯೆ: ಎಆರ್‌ಕೆ/ಸಿಆರ್‌.715:ಆರ್‌ಜಿಎನ್‌/13471/95-96, ದಿನಾಂಕ: 14.3.1998 ನ್ನು ರದ್ದುಗೊಳಿಸಿ ಸಂಘವನ್ನು 
ವಿಸರ್ಜಿಸಿ ಆದೇಶಿಸಿದ್ದೇನೆ. 


೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಈ ಆದೇಶದ ದಿನಾಂಕದಿಂದ ಸದರಿ ಸಂಘವು ಅಸ್ಥಿತ್ವದಲ್ಲಿಲ್ಲದೆ ಸಂಪೂರ್ಣವಾಗಿ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ: 13.2.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊಡಡಿಸಿದೆ. 
ಪಿ.ಆರ್‌. 558 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 

ವಿಷಯ : ಭಾರತ್‌ಗೋಲ್ಡ್‌ ಮೈನ್ಸ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು ಈ 

ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಆದೇಶದ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/15/96-97, ದಿನಾಂಕ: 30.11.1996. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರ ಸಂಖ್ಯೆ: ಎಆರ್‌.49(ಎಲ್‌ಕ್ಕೂಡಿ/ 
ಸಿಆರ್‌-14/95-96, ದಿನಾಂಕ: 17.1.2006. 

ಪ್ರಸ್ತಾವನೆ: 

ಭಾರತ್‌ಗೋಲ್ಡ್‌ ಮೈನ್ಸ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು ಈ ಸಂಘವು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಆದೇಶ ಸಂಖ್ಯೆ: ಎಆರ್‌ಕೆ/35/2549/72-73, ದಿನಾಂಕ: 
16.6.1973 ರಂತೆ ನೋಂದಣಿಯಾಗಿರುತ್ತದೆ. ಈ ಸಹಕಾರ ಸಂಘವು ಉದ್ದೇಶಿತ ಬೈಲಾ ಸಹಕಾರ ಸಂಘಗಳ ಕಾಯ್ದೆ ರೀತ್ಕಾ ಹಾಗೂ ಸಂಘದ 
ಸದಸ್ಯರ ಹಿತದೃಷ್ಟಿಯಿಂದ ಸಂಘವು ಕಾರ್ಯನಿರ್ವಹಿಸದೆ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡ ಪ್ರಯುಕ್ತ ಈ ಕಛೇರಿಯ ಉಲ್ಲೇಖ (1)ರ ಆದೇಶದಲ್ಲಿ 
ಈ ಸಂಘವನ್ನು ಖುಣಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡು ಸಹಕಾರ ಕಾಯ್ದೆ ರೀತ್ಯಾ ಸಮಾಪನಾ 
ಸಹಕಾರ ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ಶೂನ್ಯಗೊಳಿಸಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ 
ರವರಿಗೆ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗರವರು ಸಮಾಪನಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯವಾಗಿರುವುದನ್ನು ಖಚಿತಪಡಿಸಿ, ಸಂಘದ ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಈ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲವೆಂದು ಅಭಿಪ್ರಾಯಿಸಿ, ಯಣ ಸಮಾಪನಾ ಸಹಕಾರ 
ಸಂಘವನ್ನು ಸಹಕಾರ ಕಾಯ್ದೆ ಕಲಂ 75ರ ರೀತ್ಕಾ ನೋಂದಣಿ ರದ್ಧತಿ ಮಾಡಲು, ಸಂಘವನ್ನು ವಿಸರ್ಜಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ 
ಕಛೇರಿಗೆ ಉಲ್ಲೇಖ (2) ರಂತೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಸಮಾಪನಾ ಕಾರ್ಯವನ್ನು ಪೂರ್ಣಗೊಳಿಸಿರುವುದರಿಂದ, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಶಿಫಾರಸ್ಸಿನೊಂದಿಗೆ ಸಲ್ಲಿಸಿರುವ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ 
ಪ್ರಸ್ತಾವನೆ ಸೂಕ್ತವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊಡಡಿಸಿದೆ. 

ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-15/1996-97, ದಿನಾಂಕ: 13ನೇ ಫೆಬ್ರವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಭಾರತ್‌ಗೋಲ್ಡ್‌ ಮೈನ್ಸ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., 
ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಎಆರ್‌ಕೆ/35/2549/72-73, ದಿನಾಂಕ: 16.6.1973 ನ್ನು 
ರದ್ದುಗೊಳಿಸಿ ಸಂಘವನ್ನು ವಿಸರ್ಜಿಸಿ ಆದೇಶಿಸಿದ್ದೇನೆ. 

ಈ ಆದೇಶದ ದಿನಾಂಕದಿಂದ ಸದರಿ ಸಂಘವು ಅಸ್ಥಿತ್ವದಲ್ಲಿಲ್ಲದೆ ಸಂಪೂರ್ಣವಾಗಿ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ: 13.2.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊಡಡಿಸಿದೆ. 
ಪಿ.ಆರ್‌. 559 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕೃಷಿ ಹುಟ್ಟುವಳಿಗಳ ಸಂಸ್ಕರಣ ಹಾಗೂ ಮಾರಾಟ ಸಹಕಾರ ಸಂಘ ನಿ., ಜರಬಂಡಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಈ 

ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಆದೇಶದ ಸಂಖ್ಯೆ: ಡಿಆರ್‌ಕೆಎಲ್‌ಕ್ಕೂಡಿ/30/2003-04, ದಿನಾಂಕ: 29.11.2003. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಪತ್ರ ಸಂಖ್ಯೆ: ಸನಿ.48/ಎಲ್‌ಕ್ಕೂಡಿ/ 
ಸಿಆರ್‌-103/2005-06, ದಿನಾಂಕ: 27.01.2006. 


ಕೃಷಿ ಹುಟ್ಟುವಳಿಗಳ ಸಂಸ್ಕರಣ ಹಾಗೂ ಮಾರಾಟ ಸಹಕಾರ ಸಂಘ ನಿ., ಜರಬಂಡಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಈ 
ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಆದೇಶ ಸಂಖ್ಯೆ: ಸನಿ.48/ಆರ್‌ಸಿಎಸ್‌/ನಂ/23684 
1997-98, ದಿನಾಂಕ: 06.06.1997 ರಂತೆ ನೋಂದಣಿಯಾಗಿರುತ್ತದೆ. ಈ ಸಹಕಾರ ಸಂಘವು ಉದ್ದೇಶಿತ ಬೈಲಾ ಸಹಕಾರ ಸಂಘಗಳ ಕಾಯ್ದೆ ರೀತ್ಯಾ 
ಹಾಗೂ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಸಂಘವು ಕಾರ್ಯನಿರ್ವಹಿಸದೆ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡ ಪ್ರಯುಕ್ತ ಈ ಕಛೇರಿಯ ಉಲ್ಲೇಖ 
(1)ರ ಆದೇಶದಲ್ಲಿ ಈ ಸಂಘವನ್ನು ಯಣಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಗೌರಿಬಿದನೂರು ತಾಲ್ಲೂಕು ಇವರನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೮೦೩ 





ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಪ್ರಭಾರವನ್ನು ಸ್ವಯಂ ವಹಿಸಿಕೊಂಡು ಸಹಕಾರ 
ಕಾಯ್ದೆ ರೀತ್ಕಾ ಸಮಾಪನಾ ಸಹಕಾರ ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ಶೂನ್ಯಗೊಳಿಸಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ರವರಿಗೆ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗರವರು ಸಮಾಪನಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯವಾಗಿರುವುದನ್ನು ಖಚಿತಪಡಿಸಿ, ಸಂಘದ ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಈ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲವೆಂದು ಅಭಿಪ್ರಾಯಿಸಿ, ಯಣ ಸಮಾಪನಾ ಸಹಕಾರ 
ಸಂಘವನ್ನು ಸಹಕಾರ ಕಾಯ್ದೆ ಕಲಂ 75ರ ರೀತ್ಕಾ ನೋಂದಣಿ ರದ್ದತಿ ಮಾಡಲು, ಸಂಘವನ್ನು ವಿಸರ್ಜಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ 
ಕಛೇರಿಗೆ ಉಲ್ಲೇಖ (2) ರಂತೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಸಮಾಪನಾ ಕಾರ್ಯವನ್ನು ಪೂರ್ಣಗೊಳಿಸಿರುವುದರಿಂದ, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಶಿಫಾರಸ್ಸಿನೊಂದಿಗೆ ಸಲ್ಲಿಸಿರುವ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ 
ಪ್ರಸ್ತಾವನೆ ಸೂಕ್ತವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊಡಡಿಸಿದೆ. 

ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-30/2003-04, ದಿನಾಂಕ: 13ನೇ ಫೆಬ್ರವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕೃಷಿ ಹುಟ್ಟುವಳಿಗಳ ಸಂಸ್ಕರಣ ಹಾಗೂ ಮಾರಾಟ ಸಹಕಾರ ಸಂಘ ನಿ., ಜರಬಂಡಹಳ್ಳಿ, 
ಗೌರಿಬಿದನೂರು. ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಸನಿ.48/ಆರ್‌ಸಿಎಸ್‌/ನಂ/23684/1997-98, ದಿನಾಂಕ: 
06.06.1997ನ್ನು ರದ್ದುಗೊಳಿಸಿ ಸಂಘವನ್ನು ವಿಸರ್ಜಿಸಿ ಆದೇಶಿಸಿದ್ದೇನೆ. 

ಈ ಆದೇಶದ ದಿನಾಂಕದಿಂದ ಸದರಿ ಸಂಘವು ಅಸ್ಥಿತ್ವದಲ್ಲಿಲ್ಲದೆ ಸಂಪೂರ್ಣವಾಗಿ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ: 13.2.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 
ಪಿ.ಆರ್‌. 560 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 

ವಿಷಯ : ಮಹಾಲಕ್ಷ್ಮಿ ರೇಷ್ಮೆ ರೀಲಿಂಗ್‌ ಮತ್ತು ಕೈಮಗ್ಗ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘ ನಿ., ಹಿರೇಬಿದನೂರು, 

ಗೌರಿಬಿದನೂರು ತಾಲ್ಲೂಕು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಆದೇಶದ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/45/2005-06, ದಿನಾಂಕ: 25.08.2005. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಪತ್ರ ಸಂಖ್ಯೆ: ಸನಿ.48/ಎಲ್‌ಕ್ಕೂಡಿ/ 
ಸಿಆರ್‌-102/2005-06, ದಿನಾಂಕ: 27.01.2006. 

ಪ್ರಸ್ತಾವನೆ: 

ಮಹಾಲಕ್ಷಿ ರೇಷ್ಮೆ ರೀಲಿಂಗ್‌ ಮತ್ತು ಕೈಮಗ್ಗ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘ ನಿ., ಹಿರೇಬಿದನೂರು, 
ಗೌರಿಬಿದನೂರು ತಾಲ್ಲೂಕು ಈ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಆದೇಶ ಸಂಖ್ಯೆ: 
ಸನಿ.48/ಆರ್‌ಸಿಎಸ್‌/ನಂ/30191/2000-01, ದಿನಾಂಕ: 21.09.2000 ರಂತೆ ನೋಂದಣಿಯಾಗಿರುತ್ತದೆ. ಈ ಸಹಕಾರ ಸಂಘವು ಉದ್ದೇಶಿತ ಬೈಲಾ 
ಸಹಕಾರ ಸಂಘಗಳ ಕಾಯ್ದೆ ರೀತ್ಯಾ ಹಾಗೂ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಸಂಘವು ಕಾರ್ಯನಿರ್ವಹಿಸದೆ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡ 
ಪ್ರಯುಕ್ತ ಈ ಕಛೇರಿಯ ಉಲ್ಲೇಖ (1)ರ ಆದೇಶದಲ್ಲಿ ಈ ಸಂಘವನ್ನು ಯಣಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಗೌರಿಬಿದನೂರು 
ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಪ್ರಭಾರವನ್ನು ಸ್ವಯಂ 
ವಹಿಸಿಕೊಂಡು ಸಹಕಾರ ಕಾಯ್ದೆ ರೀತ್ಕಾ ಸಮಾಪನಾ ಸಹಕಾರ ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ಶೂನ್ಯಗೊಳಿಸಿ, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ರವರಿಗೆ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗರವರು ಸಮಾಪನಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸಹಕಾರ ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯವಾಗಿರುವುದನ್ನು ಖಚಿತಪಡಿಸಿ, ಸಂಘದ ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಈ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲವೆಂದು ಅಭಿಪ್ರಾಯಿಸಿ, ಯಣ ಸಮಾಪನಾ ಸಹಕಾರ 
ಸಂಘವನ್ನು ಸಹಕಾರ ಕಾಯ್ದೆ ಕಲಂ 75ರ ರೀತ್ಯಾ ನೋಂದಣಿ ರದ್ಧತಿ ಮಾಡಲು, ಸಂಘವನ್ನು ವಿಸರ್ಜಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ 
ಕಛೇರಿಗೆ ಉಲ್ಲೇಖ (2) ರಂತೆ ಸಲ್ಲಿಸಿರುತ್ತಾರೆ. 

ಸಮಾಪನಾಧಿಕಾರಿಗಳು ಸಮಾಪನಾ ಸಹಕಾರ ಸಂಘದ ಸಮಾಪನಾ ಕಾರ್ಯವನ್ನು ಪೂರ್ಣಗೊಳಿಸಿರುವುದರಿಂದ, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಶಿಫಾರಸ್ಸಿನೊಂದಿಗೆ ಸಲ್ಲಿಸಿರುವ ಸಮಾಪನಾ ಸಹಕಾರ ಸಂಘದ ನೋಂದಣಿ ರದ್ದತಿ 
ಪ್ರಸ್ತಾವನೆ ಸೂಕ್ತವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊಡಡಿಸಿದೆ. 

ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-45/2005-06, ದಿನಾಂಕ: 13ನೇ ಫೆಬ್ರವರಿ 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ 
ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಮಹಾಲಕ್ಷ್ಮಿ, ರೇಷ್ಮೆ ರೀಲಿಂಗ್‌ ಮತ್ತು ಕೈಮಗ್ಗ ಉತ್ಪಾದನೆ ಮತ್ತು ಮಾರಾಟ 
ಸಹಕಾರ ಸಂಘ ನಿ., ಹಿರೇಬಿದನೂರು, ಗೌರಿಬಿದನೂರು ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಸನಿ.48/ಆರ್‌ಸಿಎಸ್‌/ 
ನಂ/30191/2000-01, ದಿನಾಂಕ: 21.09.2000 ನ್ನು ರದ್ದುಗೊಳಿಸಿ ಸಂಘವನ್ನು ವಿಸರ್ಜಿಸಿ ಆದೇಶಿಸಿದ್ದೇನೆ. 


೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಈ ಆದೇಶದ ದಿನಾಂಕದಿಂದ ಸದರಿ ಸಂಘವು ಅಸ್ಥಿತ್ವದಲ್ಲಿಲ್ಲದೆ ಸಂಪೂರ್ಣವಾಗಿ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 
ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ: 13.2.2006 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 
ಪಿ.ಆರ್‌. 561 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಇಂದಿರಾಜೀ ಬಳಕೆದಾರರ ಸಹಕಾರ ಸಂಘ ನಿ., ಬಿ.ಇ.ಎಂ.ಎಲ್‌. 
ಅಂಚೆ, ಕತ್ತಿಹಳ್ಳಿ, ವಿಜಯನಗರ, ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಖುಣಸಮಾಪನೆಗೆ ಒಳಪಡಿಸಿ 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 

ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಎಆರ್‌.49(ಎಲ್‌ಕ್ಕೂಡಿ/ 
ಸಿಆರ್‌.19/2005-06, ದಿನಾಂಕ: 15.2.2006. 


ಇಂದಿರಾಜೀ ಬಳಕೆದಾರರ ಸಹಕಾರ ಸಂಘ ನಿ., ಬಿ.ಇ.ಎಂ.ಎಲ್‌. ಅಂಚೆ, ಕತ್ತಿಹಳ್ಳಿ, ವಿಜಯನಗರ, ಬಂಗಾರಪೇಟೆ 
ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವು ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು 
ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ 
ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಶ್ರೀ ಆರ್‌. ಚಿನ್ನಚಾಮರಾಜು, ಅಧೀಕ್ಷಕರು, ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ 
ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-94/2005-06, ದಿನಾಂಕ: 16ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಇಂದಿರಾಜೀ ಬಳಕೆದಾರರ ಸಹಕಾರ 
ಸಂಘ ನಿ., ಬಿ.ಇ.ಎಂ.ಎಲ್‌. ಅಂಚೆ, ಕತ್ತಿಹಳ್ಳಿ, ವಿಜಯನಗರ, ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು 
ಯಣಸಮಾಪನೆಗೊಳಿಸಿ ಸಂಘಕ್ಕೆ ಶ್ರೀ ಆರ್‌. ಚಿನ್ನಚಾಮರಾಜು, ಅಧೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೋಲಾರ 
ಉಪವಿಭಾಗ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 16.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 562 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಹೆಬ್ಬಣಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಮುಳಬಾಗಿಲು 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಖುಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಎಆರ್‌.49/ಎಲ್‌ಕ್ಕೂಡಿ/ 
ಸಿಆರ್‌.1/2005-06, ದಿನಾಂಕ: 6.2.2006. 
ಪ್ರಸ್ತಾವನೆ: 
ಹೆಬ್ಬಣಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವು 
ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ 
ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಿ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ 
ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮುಳಬಾಗಿಲು ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊಡಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-47/2005-06, ದಿನಾಂಕ: 15ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಹೆಬ್ಬಣಿ ಮಹಿಳಾ ವಿವಿದೋದ್ದೇಶ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೮೦೫ 





ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು ಖಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಮುಳಬಾಗಿಲು ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 15.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 563 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಸೂಪರ್‌ ಬಳಕೆದಾರರ ಸಹಕಾರ ಸಂಘ ನಿ., ಮಿನಿ ಇಬ್ರಾಹಿಂ ರೋಡ್‌, 
ರಾಬರ್ಟ್‌ಸನ್‌ ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಬುಣಸಮಾಪನೆಗೆ ಒಳಪಡಿಸಿ 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಎಆರ್‌.49ಎಲ್‌ಕ್ಕೂಡಿ/ 
ಸಿಆರ್‌.12/2005-06, ದಿನಾಂಕ: 15.2.2006. 
ಪ್ರಸ್ತಾವನೆ: 
ಸೂಪರ್‌ ಬಳಕೆದಾರರ ಸಹಕಾರ ಸಂಘ ನಿ... ಮಿನಿ ಇಬ್ರಾಹಿಂ ರೋಡ್‌, ರಾಬರ್ಟ್‌ಸನ್‌ ಪೇಟೆ, ಕೆ.ಜಿ.ಎಫ್‌. 
ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವು ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ 
ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ 
ಸರ್ಕಾರಕ್ಕಾಗಲೀ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಶ್ರೀ ವಿ. ಶಿವಕುಮಾರ್‌, 
ದ್ವಿತೀಯ ದರ್ಜೆ ಸಹಾಯಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊಡಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-92/2005-06, ದಿನಾಂಕ: 16ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಸೂಪರ್‌ ಬಳಕೆದಾರರ ಸಹಕಾರ ಸಂಘ 
ನಿ., ಮಿನಿ ಇಬ್ರಾಹಿಂ ರೋಡ್‌, ರಾಬರ್ಟ್‌ಸನ್‌ ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ 
ಸಂಘವನ್ನು ಯಣಸಮಾಪನೆಗೊಳಿಸಿ ಸಂಘಕ್ಕೆ ಶ್ರೀ ವಿ. ಶಿವಕುಮಾರ್‌, ದ್ವಿತೀಯ ದರ್ಜೆ ಸಹಾಯಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 16.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 564 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ರೋಡ್ಟರ್ಸ್‌ ಕ್ಯಾಂಪ್‌ ಬಳಕೆದಾರರ ಸಹಕಾರ ಸಂಘ ನಿ. 
ಅಂಡರ್‌ಸನ್‌ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಬುಣಸಮಾಪನೆಗೆ ಒಳಪಡಿಸಿ 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಎಆರ್‌.49(ಎಲ್‌ಕ್ಕೂಡಿ/ 
ಸಿಆರ್‌.13/2005-06, ದಿನಾಂಕ: 14.2.2006. 


ರೋಡ್ಡರ್ಸ್‌ ಕ್ಯಾಂಪ್‌ ಬಳಕೆದಾರರ ಸಹಕಾರ ಸಂಘ ನಿ., ಅಂಡರ್‌ಸನ್‌ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು, 
ಕೋಲಾರ ಜಿಲ್ಲೆ ಈ ಸಂಘವು ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ 
ಸ್ಥಗಿತಗೊಂಡಿರುವ ಕಾರಣ ಸದರಿ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಉಪಯೋಗ 
ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಖುಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಶ್ರೀ ಆರ್‌. ಚಿನ್ನಚಾಮರಾಜು, ಅಧೀಕ್ಷಕರು, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-89/2005-06, ದಿನಾಂಕ: 16ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ರೋಡ್ಡರ್ಸ್‌ ಕ್ಯಾಂಪ್‌ ಬಳಕೆದಾರರ 
ಸಹಕಾರ ಸಂಘ ನಿ., ಅಂಡರ್‌ಸನ್‌ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು 
ಯಣಸಮಾಪನೆಗೊಳಿಸಿ ಸಂಘಕ್ಕೆ ಶ್ರೀ ಆರ್‌. ಚಿನ್ನಚಾಮರಾಜು, ಅಧೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೋಲಾರ 
ಉಪವಿಭಾಗ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 16.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 565 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಅಕ್ಷಯ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಬಂಗಾರಪೇಟೆ 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಖುಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಎಆರ್‌.49/ಎಲ್‌ಕ್ಕೂಡಿ/ 
ಸಿಆರ್‌.3/2005-06, ದಿನಾಂಕ: 6.2.2006. 
ಪ್ರಸ್ತಾವನೆ: 
ಅಕ್ಷಯ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವು 
ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ 
ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ 
ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊಡಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-88/2005-06, ದಿನಾಂಕ: 15ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 720)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಅಕ್ಷಯ ಮಹಿಳಾ ವಿವಿದೋದ್ದೇಶ 
ಸಹಕಾರ ಸಂಘ ನಿ., ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು ಖುಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 15.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 566 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಲಕ್ಷ್ಮೀ ಬಳಕೆದಾರರ ಸಹಕಾರ ಸಂಘ ನಿ., ಅಂಡರ್‌ಸನ್‌ಪೇಟೆ, 
ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಖಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಎಆರ್‌.49/ಎಲ್‌ಕ್ಕೂಡಿ/ 
ಸಿಆರ್‌.11/2005-06, ದಿನಾಂಕ: 14.2.2006. 


ತ್ರೆ 


ಪ್ರಸ್ತಾವನೆ: 

ಲಕ್ಷ್ಮೀ ಬಳಕೆದಾರರ ಸಹಕಾರ ಸಂಘ ನಿ., ಅಂಡರ್‌ಸನ್‌ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ 
ಸಂಘವು ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ 
ಸದರಿ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ೮೦೭ 





ಸಂಘವನ್ನು ಖಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಶ್ರೀ ಆರ್‌. ಚಿನ್ನಚಾಮರಾಜು, ಅಧೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಕೋಲಾರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-91/2005-06, ದಿನಾಂಕ: 16ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಲಕ್ಷ್ಮಿ ಬಳಕೆದಾರರ ಸಹಕಾರ ಸಂಘ ನಿ., 
ಅಂಡರ್‌ಸನ್‌ಪೇಟೆ, ಕೆ.ಜಿ.ಎಫ್‌., ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು ಯಣಸಮಾಪನೆಗೊಳಿಸಿ ಸಂಘಕ್ಕೆ 
ಶ್ರೀ ಆರ್‌. ಚಿನ್ನಚಾಮರಾಜು, ಅಧೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 16.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 567 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ವಿಷಯ : ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಎಸ್‌.ಆರ್‌.ಐ.ಸಿ.ಎಸ್‌. ಜಂಗಮಕೋಟೆ, ಶಿಡ್ಲಘಟ್ಟ ತಾಲ್ಲೂಕು ಈ 
ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ ಇವರ ಪತ್ರದ ಸಂಖ್ಯೆ: ಸನಿ.48/ಸಮಾಪನೆ/ 
ಸಿಆರ್‌.13/2005-06, ದಿನಾಂಕ: 13.2.2006. 
ಪ್ರಸ್ತಾವನೆ: 
ಎಸ್‌.ಆರ್‌.ಐ.ಸಿ.ಎಸ್‌. ಜಂಗಮಕೋಟೆ, ಶಿಡ್ಲಘಟ್ಟ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವು ಸ್ಥಾಪನೆಗೊಂಡ ನಂತರ 
ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ ಸಂಘವನ್ನು 
ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲೀ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು 
ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಶಿಡ್ಲಘಟ್ಟ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು 
ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊಡಡಿಸಿದೆ. 
ಆದೇಶ ಸಂಖ್ಯೆ: ಡಿಆರ್‌ಕೆ/ಎಲ್‌ಕ್ಕೂಡಿ/ಸಿಆರ್‌-29/2005-06, ದಿನಾಂಕ: 16ನೇ ಫೆಬ್ರವರಿ 2006 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ) ಅನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ.ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಎಸ್‌.ಆರ್‌.ಐ.ಸಿ.ಎಸ್‌. 
ಜಂಗಮಕೋಟೆ, ಶಿಡ್ಲಘಟ್ಟ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು ಬುಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಶಿಡ್ಲಘಟ್ಟ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 16.2.2006 ರಂದು ಹೊರಡಿಸಿದೆ. 
ಪಿ.ಆರ್‌. 568 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ. 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಅಧಿಕಾರಿಗಳ ನಡವಳಿಗಳು ಧಾರವಾಡ 
ವಿಷಯ : ಶ್ರೀ ಜಿ.ಎಸ್‌. ಜಾಂಬುವಂತ ಡ ವರ್ಗದ ನೌಕರ ಸರ್ಕಾರಿ ಆಯುರ್ವೆದ ಚಿಕಿತ್ಸಾಲಯ ಹೆಬಸೂರು, ತಾ: ಹುಬ್ಬಳ್ಳಿ, ಜಿಲ್ಲೆ 
ಧಾರವಾಡ ಇವರ ಅನಧೀಕೃತ ಗೈರು ಹಾಜರಿ ಕುರಿತು, ಸೇವೆಯಿಂದ ವಜಾ ಮಾಡುವ ಕುರಿತು. 
ಓದಲಾಗಿದೆ : 1) ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೆದ ಚಿಕಿತ್ಸಾಲಯ ಹೆಬಸೂರು ತಾ: ಹುಬ್ಬಳ್ಳಿ ಜಿಲ್ಲೆ ಧಾರವಾಡ ಇವರ ಪ.ಸಂ: 
ಸ:ಅಚಿಹೆ:25:05-06, ದಿನಾಂಕ: 22.7.2005. 
2) ಉಪ ನಿರ್ದೇಶಕರು ಭಾರತೀಯ ವೈದ್ಯ ಪದ್ಧತಿಗಳು ಮತ್ತು ಹೋಮಿಯೋಪತಿ ವಿಭಾಗೀಯ ಕಛೇರಿ ವಿಶ್ವೇಶ್ವರಯ್ಯ 
ನಗರ ಬೆಳಗಾವಿ ಇವರ ಪ.ಸಂ: ಭಾವೈಪ ವಿನಿಬೆ:ಸಿಬ್ಬಂದಿ:337:05-06, ದಿನಾಂಕ: 10.8.2005 ಹಾಗೂ ಇವರ ಪತ್ರ 
ಸಂಖ್ಯೆ: 158:2005-06, ದಿನಾಂಕ: 25.5.2005. 
3) ಈ ಕಛೇರಿ ಪ ಸಂ: ಸಾದೂವಿ:ಸಿಆರ್‌ 15:2005-2006, ದಿನಾಂಕ: 25.8.2005. 
4) ಮಾನ್ಯ ನಿರ್ದೇಶಕರು ಆಕುಕ ಸೇ ಬೆಂಗಳೂರು, ಇವರ ಪ.ಸಂ: ಡಿಪಿಎನ್‌(1):ಸಿಆರ್‌ 29: 2005-2006, ದಿನಾಂಕ: 
17.1.2006. 


೮೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೯, ೨೦೦೬ ಭಾಗ - ೩ 





ಪ್ರಸ್ತಾವನೆ: 
ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳನ್ವಯ ಶ್ರೀ ಜಿ.ಎಸ್‌. ಜಾಂಬುವಂತ ಡ ವರ್ಗದ ನೌಕರ ಸರ್ಕಾರಿ ಆಯುರ್ವೇದ 
ಚಿಕಿತ್ಸಾಲಯ, ಹೆಬಸೂರು ತಾಲ್ಲೂಕ ಹುಬ್ಬಳ್ಳಿ ಇವರು ಸರ್ಕಾರಿ ಸೇವೆಗೆ ದಿನಾಂಕ: 23.8.2000 ರಂದು ಸೇರಿದ್ದು, ಉಲ್ಲೇಖ (1) ಮತ್ತು (2ರ ಪತ್ರದ 
ಪ್ರಕಾರ ಸದರೀಯವರು ದಿನಾಂಕ: 14.11.2001 ರಿಂದ 5.4.2005 ರವರೆಗೂ ಖಾಯಂ ಪೂರ್ವ ಸೇವಾ ಅವಧಿ ಒಳಗೊಂಡಂತೆ ಕರ್ತವ್ಯಕ್ಕೆ 
ಅನಧೀಕೃತ ಗೈರು ಹಾಜರು ಇರುವುದರಿಂದ ಸದರೀಯವರಿಗೆ ಅನೇಕ ಬಾರಿ ನೆನಪೋಲೆ ಹಾಗೂ ಕಾರಣ ಕೇಳುವ ನೋಟೀಸ್‌ ಜಾರಿಮಾಡಿದರೂ 
ಅವುಗಳಿಗೆ ಉತ್ತರಿಸದೆ ಇರುವುದರಿಂದ ಸದರೀಯವರಿಗೆ ದಿನಾಂಕ: 13.9.2004 ರಂದು ಪುನಃ ಕಾರಣ ಕೇಳುವ ನೋಟೀಸ್‌ ಜಾರಿಗೊಳಿಸಿ ದಿನಾಂಕ: 
15.4.2005 ರೊಳಗಾಗಿ ಕಛೇರಿ ಕೆಲಸಕ್ಕೆ ಹಾಜರಾಗದಿದ್ದರೆ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯುವ ಇಚ್ಛೆ ಇಲ್ಲವೆಂದು ಪರಿಗಣಿಸಿ ಸೇವಾ 
ಪುಸ್ತಕದಲ್ಲಿರುವ ಮನೆ ವಿಳಾಸಕ್ಕೆ ಪತ್ರ ಬರೆದು ತಿಳಿಸಿದಾಗ್ಯೂ ಕೂಡ ಸದರೀ ಸಿಬ್ಬಂದಿಯವರು ಕರ್ತವ್ಯಕ್ಕೆ ಹಾಜರಾಗಿಲ್ಲವೆಂದು ವೈದ್ಯಾಧಿಕಾರಿಗಳು 
ಸರ್ಕಾರಿ ಆಯುರ್ವೆದ ಚಿಕಿತ್ಸಾಲಯ ಹೆಬಸೂರು ತಾಲ್ಲೂಕು ಹುಬ್ಬಳ್ಳಿ ಇವರು ತಮ್ಮ ಪತ್ರ ದಿನಾಂಕ: 22.7.2005ರ ಮೂಲಕ ಈ ಕಛೇರಿಗೆ ಬರೆದು 
ತಿಳಿಸಿದಂತೆ ಸದರ ಸಿಬ್ಬಂದಿಯವರು ಖಾಯಂ ಪೂರ್ವ ಸೇವಾ ಅವಧಿ ಘೋಷಣೆಯಾಗುವ ಮುನ್ನವೇ ಕರ್ತವ್ಯಕ್ಕೆ ಅನಧೀಕೃತ ಗೈರುಹಾಜರಿ 
ಇರುವುದರಿಂದ ಖಾಯಂ ಪೂರ್ವ ಸೇವಾವಧಿ ನಿಯಮಾವಳಿ 6.1 ಮತ್ತು 6.2ರ ಪ್ರಕಾರ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ಉಲ್ಲೇಖ 4ರ 
ಮೂಲಕ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಕಾಣ ಆಧಿಕಾರಿಗಳು ಇವರಿಗೆ ಆದೇಶ ನೀಡಿರುವುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಆದೇಶ ಸಂಖ್ಯೆ: ಸಾದೂವಿ:ಸಿಆರ್‌-15:2005-06, ದಿನಾಂಕ: 22ನೇ ಫೆಬ್ರವರಿ 2006 
1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲನವಿ) ನಿಯಮ 80/1)ರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಡಾ: ಎಂ.ಆರ್‌. ಗೋಟ್ಟಾಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಧಾರವಾಡ ಆದ ನಾನು, ಶ್ರೀ 
ಜಿ.ಎಸ್‌. ಜಾಂಬುವಂತ ಡ ವರ್ಗದ ನೌಕರರು, ಸರ್ಕಾರಿ ಆಯುರ್ವೆದ ಚಿಕಿತ್ಸಾಲಯ ಹೆಬಸೂರು, ಹುಬ್ಬಳ್ಳಿ ತಾಲ್ಲೂಕು ಧಾರವಾಡ ಜಿಲ್ಲೆ, ಮೇಲೆ 
ಪ್ರಸ್ತಾವನೆಯಲ್ಲಿ ತಿಳಿಸಿದಂತೆ ಸರ್ಕಾರಿ ಸೇವೆಗೆ ಪದೇ ಪದೇ ಕರ್ತವ್ಯಕ್ಕೆ ಅನಧೀಕೃತ ಗೈರು ಹಾಜರಾಗುತ್ತಿದ್ದರಿಂದ ಖಾಯಂ ಪೂರ್ವ ಸೇವಾವಧಿ 
ನಿಯಮಾವಳಿ 1977 ನಿಯಮ 6ರ ಅಡಿಯಲ್ಲಿ ಸದರೀಯವರನ್ನು ಕೂಡಲೇ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸಿ 
ಆದೇಶಿಸಿದ್ದೇನೆ. 
ಪಿ.ಆರ್‌. 570 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಧಾರವಾಡ. 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಹಾಜರಿ : ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 
ವಿಷಯ : ಕೆಎ-13:2299(ಎಸ್‌:ಬಿ) ಇದರ ನೋಂದಣಿ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ ವಾಹನ ಮಾಲೀಕರು ಶ್ರೀ:ಕಾರ್ಯದರ್ಶಿ, ಸಿದ್ದರಾಮೇಶ್ವರ ವಿದ್ಯಾ ಸಂಸ್ಥೆ » ಕುಡ್ಡೂರು, ತರೀಕೆರೆ ತಾ. ಇವರ ಅರ್ಜಿ ದಿನಾಂಕ: 
27.1.2006. 
ವಾಹನ ಸಂಖ್ಯೆ: ಕೆಎ-13:2299 (ಶಾಲಾವಾಹನ) ವಾಹನದ ನೋಂದಾಯಿತ ಮಾಲೀಕರಾದ ಶ್ರೀ ಕಾರ್ಯದರ್ಶಿ, ಸಿದ್ದರಾಮೇಶ್ವರ ವಿದ್ಯಾ 
ಸಂಸ್ಥೆ, ಇವರು ಸದರಿ ವಾಹನದ ತೆರಿಗೆಯನ್ನು ದಿನಾಂಕ: 31.1.2006 ರವರೆಗೆ ಪಾವತಿಸಿದ್ದು, ದಿನಾಂಕ: 27.1.2006 ರಂದು ಕಛೇರಿಗೆ ಸದರಿ ವಾಹನ 
ಎಲ್ಲಾ ದಾಖಲೆಗಳೊಂದಿಗೆ ಅರ್ಜಿ ನೀಡಿ ಈ ವಾಹನವು ಈಗ ಹಳೆಯದಾಗಿದ್ದು, ರಸ್ತೆಯಲ್ಲಿ ಓಡಿಸಲು ಅನರ್ಹವಾಗಿರುವುದರಿಂದ ಹಾಗೂ ದುರಸ್ಥಿ 
ದುಬಾರಿ ಆಗಿರುವುದರಿಂದ ನೋಂದಣಿ ರದ್ದು ಪಡಿಸಬೇಕೆಂದು ಕೋರಿಕೆ ಸಲ್ಲಿಸಿರುತ್ತಾರೆ. ಮಾಲೀಕರ ಕೋರಿಕೆಯಂತೆ ಈ ವಾಹನದ ನೋಂದಣಿ 
ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 
ಆದೇಶ ಸಂಖ್ಯೆ: ಪ್ರಾಸಾಅ:ಚಿಮ:ಎಫ್‌ಟಿ:ಸಾರಿಗೆ:2005-06, ದಿನಾಂಕ: 27ನೇ ಜನವರಿ 2006 
ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55 ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು, ವಾಹನ ಸಂಖ್ಯೆ: ಕೆಎ-13:2299 (ಎಸ್‌.ಬಿ) ವಾಹನದ 
ನೋಂದಣಿ ಹಾಗೂ ನೋಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು 
ಬಂದಲ್ಲಿ ವಾಹನದ ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 






































1 | ವಾಹನ ಸಂಖ್ಯೆ ಕೆಎ-13:2299 

2 | ವರ್ಗ ಶಾಲಾ ವಾಹನ 

3 | ಜಾಸಿಸ್‌ ಸಂಖ್ಯೆ 616 ಎಫ್‌ಡಿ 727117 

4 | ಇಂಜಿನ್‌ ಸಂಖ್ಯೆ 616 969 075815 

5 | ಮಾಡೆಲ್‌ 1993 

6 | ಹೆಚ್‌ಪಿಎ ಇರುವುದಿಲ್ಲ 

7 | ಮಾಲೀಕರು ಶ್ರೀ ಕಾರ್ಯದರ್ಶಿ, ಶ್ರೀ ಸಿದ್ದರಾಮೇಶ್ವರ ವಿದ್ಯಾ ಸಂಸ್ಥೆ, ಕುಡ್ಡೂರು, ತರೀಕೆರೆ ತಾ. 
ಪಿ.ಆರ್‌. 571 ಆರ್‌. ರಾಜಶೇಖರ್‌ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು. 


